


ಹರಪನಹಳ್ಳಿ ಭೀಮವ್ವ 


(ಕ್ರಿಶ 1823-1903) 


ಮಾರಜನಕ ಭೀಮೇಶ ಕೃಷ್ಣನೆ 
ಮರೆಯಾಗಿದ್ದರೇನೋ ಮರೆಂತುದಂತಿರೋ ॥ 


ಲೇಖಕ 
ಜಲಯುಸಿಂಹ 


ಪರಿಮಳ ಪ್ರಕಾಶನ 
178 19ನೇ ಮುಖ್ಯರಸ್ತೆ, ಶ್ರೀನಗರ, 
ಬನಶಂಕರಿ 1ನೇ ಸ್ಟೇಜ್‌, 2ನೇ ಬ್ಲಾಕ್‌, 
ಬೆಂಗಳೂರು - 560 ೦5೦ 


Name of the Book 


Author 


Publisher 





HARAPANAHALLI BHIMAVVA 


JAYASIMHA 


PARIMALA PRAKASHANA 
No 178 19th Main, Srinagar, 
Banashankari | Stage, || Block 
BANGALORE - 560 050 





Year of Publication 1992 
PRICE Rs 15-00 
Printers Shri P RM Desa, 


VYASA ENTERPRISES 
Lalbagh Fort Road 
BANGALORE-4 





ಪರಮಪೂಜ್ಯ ಶ್ರೀ ಸೋದೆ ವಾದಿರಾಜ ಮರಾಧೀಶರ 
ಅಕುಗ್ರಹ ಸಂದೇಶ 


SRI SODF VADIRAJA MUTT UDUPI DK 
19 9 1992 
ಶ್ರೀ ಹರಿಗುರುಗಳಲ್ಲಿ ಸ್ವೈಭಾವದಿಂದಲೇ ಭಕ್ತಿ ವಿಶ್ವಾಸವುಳ್ಳ ತ್ರೀ 
ಜಯೆಸಿಂಹ ಅವರು ಕಾಲವನ್ನು ಸ್ವಲ್ಪವೂ ವೃರ್ಧಮಾಡದೆ ಹರಿದಾಸ 
ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ 
ಆಗಿಹೋದ ದಾಸರಾ ಸುರುಗಳ ಜೀವನ ಚರಿತ್ರೆ ಕೃತಿಗಳು ಮತ್ತು 
ಕೃತಿಗಳ ವಿಮರ್ಶೆ ಇವುಗಳಲ್ಲಿ ನಿರತರಾಗಿ ಅವರು ಅಂಥ ಗ್ರಂಧಗಳ 
ಸಂಕಲನವನ್ನು ತಮ್ಮ ಧೈೇಯಗಳಲ್ಲಿ ಒಂದಾಗಿ ಆರಿಸಿಕೊಂಡಿರುವುದು 
ಬಹಳ ಸಂತೋಷಕರವಾದ ವಿಷ€ ನ್‌... ಈ ಕೆಲಸ ಯಾರೂ ಮಾಡದಿ 
ದ್ವಲ್ಲಿ ಆಗಿಹೋದ ದಾಸರಾಯರುಗಳ ಚರಿತ್ರೆ ಮತ್ತು ಅವರು ಸಾಧಿಸಿದ 
ಮಹತ್ಕಾರ್ಯ ಇವೆಲ್ಲಾ ಕಾಲಚಕ್ರದಲ್ಲಿ ಮಸಳಿಸಿಹೋಗುತ್ತಿತ್ತು 


ಪ್ರಕೃತ ಹಿಂದಿನ ಶತಮಾನದ ಶ್ರೇಷ್ಠ ಹರಿದಾಸ ಪರಂಪರೆಯಲ್ಲಿ 
ಬಂದ ಹರಪನಹಳ್ಳಿ ಭೀಮವ್ವನವರ ಜೀವನ ಪರಿಚಯ ಮಾಡಿಕೊಡುವ 
ಈ ಕೃತಿಯನ್ನು ಬರೆದು ಜಯಸಿಂಹ ಅವರು ದಾಸ ಸಾಹಿತ್ಕಾಭಿಮಾನಿ 
ಗಳಿಗೆ ದೊಡ್ಡ ಕೊಡುಗೆ ನೀಡಿದ್ದಾರೆ ಹರಪನಹಳ್ಳಿ ಭೀಮವ್ವನವರು 
ಸ್ವಭಾವದಿಂದಲೇ ದೊಡ್ಡ ಜಾ ಉನಿ ಮಸ್ತು ಕವಿಯಿತ್ರಿ ಆಗಿದ್ದರು 
ಭೀಮವ್ವನವರ ಕೊಡುಗೆ ಹರಿದಾಸೆ ಸಾಹಿತ್ಯಕ್ಕೂ ಮತ್ತು ಕನ್ನಡ 
ಸಾಹಿತ್ಯಕ್ಕೂ ಅಮೋಘವಾದದ್ದು 

ಇಂತಹ ಕೃತಿಗಳು ಶ್ರೀ ಜಯಸಿಂಹ ಅವರಿಂದ ಮುಂದೆಯೂ ಸಹ 
ಮೇಲಿಂದ ಮೇಲೆ ಹೊರಬರುತ್ತಿರಲಿ ಅವರ ಸೇವೆ ಹರಿದಾಸ ಸಾಹಿ 
ತ್ಮಕ್ಕೆ ಅನುಪಮವಾದ ಸೇವೆಯಾಗಲಿ ಎಂದು ನಾವು ಹಾರೈಸುತ್ತೇವೆ 


ಇತ್ತಿ ನಾರಾಯಣ ಸ್ಮರಣೆಗಳು 
(ಶ್ರೀ ನಿಶ್ಚೋತ್ತಮತೀರ್ಥ (ಶ್ರೀಷಾದಂಗಳನರು 





ಪರಿವಿಡಿ 





ನೋಡಿರಿ ರಾಘವೇಂದ್ರರ 


ಹರಪನಹಳಿ ) ಭೀಮವ್ವ 


— ಜನನ - ಬಾಲ್ಕ 

— ಅಪೂರ್ವ ಸ್ಮರಣಶಕ್ತಿ 

— ಗಂಭೀರ ಪ್ರವೃತ್ತಿ ದ ತನ್ಮಯತೆ 
— ಮದುವೆ 

ಸರಳ ಜೀವನ ಎ ಪತಿವಿಯೋಗ 
— ಬದಲಾದ ಬದುಕು 

— ಹಾಡುಗಳ ಸ್ಟುರಣೆ 

— ಬೇಡವೆಂದರೂ ಹೊಮ್ಮುವ ಹಾಡು 


ಕೃತಿಗಳ ಪರಿಚಯ 


ಸ ಕೃತಿಗಳ ಒಳನೋಟ 
— ಮೋಹಕ ಕಾವ್ಯಶಕ್ತಿ 
.. ವರ್ಣನಾ ಕೌಶಲ್ಯ 


ಭೀಮೇಶ ಕೃಷ್ಣ್ವಾಂಕಿತ ಕೀರ್ತನೆಗಳು 


ಯ ಮಕ್ಕಳಿಗೂ ದಕ್ಕುವ ರಚನೆ 
.. ಸಂಭಾಷಣಾ ಚಾತುರ್ಯ 


.. ಅಪೂರ್ವ ಲಯ 
ಸ ರಮ್ಯ ಚಿತ್ರಣ 


ಸ್ತುತಿಮಣೆ ಮಾಲಿಕೆ 
_ ತತ್ವ ಪ್ರತಿಪಾದನೆ 
ಒಗಟುಗಳು 

ಭೀಮವ್ವನ ಅಂತ್ಯ 


- ಬಾಳಿಗೆ ಸೂ ರ್ತಿ 


ಭೀಮವ್ನನ ಕೆಲವು ಹಾಡುಗಳು 


UCONN 


34 
36 


39 
41 
42 
46 
47 
49 


ಬಿನ್ನಹ 


ಹ ವಾ ರಾಣ 


ಹರಪನಹಳಿ ), ಭೀಮವ್ವನ ಹಾಡುಗಳು ನನಗೆ ತುಂಬಾ ಪ್ರಿಯವಾದಂಧವು 
ಆಕೆಯ ಸಾಹಿತ್ಯದಲ್ಲಿ ಕಂಡುಬರುವ ಸರಳತೆಯನ್ನು ನಾನು ಇಷ್ಟಪಟ್ಟಿದ್ದೇನೆ 
ಅದರಲ್ಲೂ ಭೀಮವ್ವನ “ಸ್ತುತಿಮಣಿ ಮಾಲಿಕೆ ನನ್ನ ಮೇಲೆ ಮೋಡಿಯನ್ನೇ 
ಮಾಡಿಬಿಟ್ಟಿದೆ ಅದನ್ನು ಹೇಳಿಕೊಂಡಾಗ ದೊರಕುವ ಅಲೌಕಿಕ ಆನಂದ 
ವರ್ಣನೆಗೆ ಮೀರಿದ್ದು 


ಭೀಮವ್ಹನ ಕೃತಿಗಳಂತೆ ಆಕೆಯ ಜೀವನವೂ ಸಹ ಚೇತೋಹಾರಿಯಾ 
ದದ್ದು ಓದು-ಬರಹ ಬಾರದ, ಚಿಕ್ಕ ವಯಸ್ಸಿನಲ್ಲಿಯೇ ವೈದವ್ಯಕ್ಕೆ ತುತ್ತಾದ, 
ಸಾಮಾನ್ಮ ಹಳ್ಳಿಯ ಹೆಂಗಸೊಬ್ಬಳು ತಿಳಿಯಾದ ಕನ್ನಡ ಭಾಷೆಯಲ್ಲಿ 
ವಿದ್ವದ್ದ ನರೂ ತಲೆದೂಗುವಂತಹ ತತ ಭರಿತ ವಿಪುಲ ಸಾಹಿತ್ಯ ಸೃಷ್ಟಿಗೆ ಕಾರಣ 
ವಾಗಿರುವುದು ಎಂಧವರಲ್ಲೂ ಆಶ್ಚ ರ್ಯ ಹುಟ್ಟಿಸುತ್ತದೆ ಪರಮಾತ್ಮನ 
ಅನುಗ್ರಹ, ಅಚಲ ಆತ್ಮಸ್ಥೈರ್ಯವನ್ನು ನೀಡಿ ಎಂತಹ ಅದ್ಭುತ ಸಾಧನೆಯನ್ನು 
ಮಾಡಿಸಬಲ್ಲದು ಎಂಬುದಕ್ಕೆ ಭೀಮವ್ವನ ಬದುಕೇ ಒಂದು ಸ್ಪಷ್ಟ ನಿದರ್ಶನ 


ಭೀಮವ್ವನ ಬದುಕನ್ನು ಸಂಕ್ಷಿಪ್ತವಾಗಿ ಬಿಂಬಿಸುವ ಈ ಚಿಕ್ಕ ಪುಸ್ತಕದ 
ರಚನೆಗೆ ನನ್ನನ್ನು ಪ್ರೇರೇಪಿಸಿದ್ದು ಆಕೆಯನ್ನು ಉದ್ಧರಿಸಿದ ದೈವ "ಭೀಮೇಶ 
ಕೃಷ್ಣನ ಕಾರುಣ್ಯವೆಂದು ನಾನು ನಂಬಿದ್ದೇನೆ 


ಪರಮಪೂಜ್ಮ ಶ್ರೀ ಸೋದೆ ವಾದಿರಾಜ ಮರಾಧೀಶರಾದ ಶ್ರೀ ವಿಶ್ಟೋ 
ತ್ತಮತೀರ್ಥ ಶ್ರೀಪಾದಂಗಳವರು ತಮ್ಮ “ಅನುಗ್ರಹ ಸಂದೇಶ ವನ್ನು ನೀಡಿ 
ಈ ಕಿರುಕೃತಿಗೆ ಶೋಭೆ ತಂದಿದ್ದಾರೆ ಪೂಜ್ಮ ಶ್ರೀಗಳವರಿಗೆ ನನ್ನ ಭಕ್ತಿಪೂರ್ವಕ 
ನಮಸ್ಕಾರಗಳು 


“ಪರಿಮಳ ಪ್ರಕಾಶನ”ದವರು ಪ್ರಕಟಿಸುತ್ತಿರುವೆ ಈ ಪುಸ್ತಕ ಅರಳಲು 
ಸಹಕರಿಸಿದ ಗುರುಭಕ್ತರಾದ ಫ್ರೀ ಶ್ರೀಪಾದಾಚಾರ್‌, ಪ್ರೀ ನರಸೇಗೌಡ, ತ್ರೀ 
ಎಸ್‌ ಆರ” ಆನುದರಾವ್‌, ಶ್ರೀ ನಾಗರಾಜುರಾವ್‌ ಮುಂತಾದವರಿಗೆ ಮತ್ತು 
“ಪರಿಮಳ ಗೆಳೆಯರ ಬಳಗ”ದ ಎಲ್ಲಾ ಮಿತ್ರರಿಗೆ ನಾನು ಯಣಿ ಉತ್ತಮ 
ವಾಗಿ ಮುದ್ರಣ ಮಾಡಿರುವ ಮಿತ್ರರಾದ ಪೀಪಿ ಆರ್‌ ಎಂ ದೇಸಾಯಿ 
ಮತ್ತು ಭೀಮವ್ವನ ಸುಂದರ ವರ್ಣಚಿತ್ರವನ್ನು ಬರೆದು ಮುಖಪುಟದ ವಿನ್ಮಾಸ 
ಮಾಡಿರುವ ಹಿರಿಯ ಕಲಾವಿದ ಶ್ರೀ ಫಕೀರಸ್ವಾಮಿಂ ಅವರಿಗೆ ನಾನು ಆಭಾರಿ 


«ಶ್ರೀಶ ನೀ ಸಲಹೋ ಭೀಮೇಶಕೃಷ್ಣನೆ ಎನ್ನು 
ಘಾಸಿ ಮಾಡದೆ ಹೃಷಿಕೇಶ ಕರುಣದಿಂದ |” 


ಬೆಂಗಳೂರು 


5-10-1992 ಜಯಸಿಂಹ 


ಕ್ಷ RNIN 2೩0560೪26೬೬ 
#8 


LILES ೧೬06೫೫2೪2೪ ಜಥಜಥಜಜ೩%ಜ೫ಜಜಜ ೩೩.೩ 


ನೋಡಿರಿ ರಾಘವೇಂದ್ರರ 


ನೋಡಿರಿ ರಾಘವೇಂದ್ರರ ಮಾಡಿರಿ ನಮಸ್ಕಾರ 
ಬೇಡಿದ ಇಷ್ಟವರೆ ನೀಡುವರು ನಮ್ಮ ಯತಿವರ ॥ ಪ॥ 


ಮಂತ್ರಾ ಲಯದಿ ನಿಂತಿಹ ಚಿಂತೆಗಳ ಪರಿಹರಿಸುವ 
ಕಂತುಪಿತನನೆಂತಗುಣ ತನ್ನಂತರಂಗದಿ ಸ್ತುತಿಸುವ । 

ಇಂಧ ಯತಿಗಳ ಕಾಣೆ ಹರಿಯೇಕಾಂತ ಭಕ್ತರೆನಿಸಿಕೊಂಡು 
ಮಂತ್ರಾಕ್ಷತೆ ಫಲ ನೀಡಿ ತಾ ಸಂತಾನ ಸಂಪತ್ತು ಕೊಡುವರ ॥೧॥ 


ಭೂತ ಪ್ರೇತ ಭಯಗಳ ವಾತಪಿತ್ತ ವ್ಯಾಧಿಗಳ 

ಶ್ವೇತ ಕುಷ್ಠ ರೋಗಗಳ ಪಾತಕಿಯರ ಪಾಪಗಳ ।ಟ 

ಪ್ರೀತಿಯಿಂದ ಕಳೆವರ ಪ್ರಖ್ಯಾತರಾಗಿ ಬೆಳೆವರ 

ಭೂತಳದಿ ಸನ್ನಿಹಿತರಾಗಿ ಸೀತಾಪತಿ ನಿಜ ದಾಸರೆನಿಪರ ॥೨॥ 


ಭಜಿಸೆ ಭಕ್ತರ ನೋಡುವ ಸದನಕೆ ಬಂದು ಕೂಡುವ 
ಒದಗಿದಾಪತ್ತು ದೂಡುವ ಮುದದಿ ತಾ ದಯಮಾಡುವ । 
ಅಜನಯ್ಯನ ಕೊಂಡಾಡುತ ರಂಂಗಾನದಿಯ ತೀರ ವಾಸವಾಗಿ 
ಹೃದಯದೊಳು ಭೀಮೇಶಕೃಷ್ಣನ ಪದವ ಭಜಿಸಿ 
ಪಡೆವರಾನಂದವ ॥೩॥8 


MEEK DK KK EEK ACK ೪ ೨೬2೬ 


ಚ್‌ 


೫೨ ೪ ೪ ೪೨೪) ೪ ೪ ೫೪೨೫೨೪). ಜ.೩೩ ೫೫೩೬೪ ೫೬೬೬೬ 


ಎ ರಾರಾ ಸ ಹರೆಪನಹಳ್ಳಿ ಭೀಮವ್ವ 


ವಿದ್ಮಾವಂತರಾದ ಪ್ರತಿಭಾನ್ವಿತರು ಅನೇಕ ಕೃತಿಗಳನ್ನು ರಚಿಸಿ ಜನಪ್ಪಿಯ 
ರಾಗುವುದು ಅಷ್ಟೊಂದು ಆಶ್ಚರ್ಯಕರ ಸಂಗತಿಯಲ್ಲ ಆದರೆ ಓದು ಬರಹ 
ಬಾರದ, ಗ್ರಾಮೀಣ ನೆಲೆಯಿಂದ ಬಂದ ನಿರಕ್ಷರ ಕುಕ್ಷಿಯೊಬ್ಬಳು ತಿಳಿಯಾದ 
ಸರಸ ಶೈಲಿಯಲ್ಲಿ ಮಧುರಮಾಗಿ ಜನ-ಮನವನ್ನು ಮುಟ್ಟುವ ಕೃತಿಗಳನ್ನು 
ರಚಿಸುವುದು ಆಶ್ಚರ್ಯಕರವಾದದ್ದು “ಭೀಮೇಶ ಕೃಷ್ಣ”ನಾದ ಶ್ರೀಹರಿಯ 
ಅನುಗ್ರಹ ವಿಶೇಷದಿಂದ ಇಂತಹ ಆಶ್ಚರ್ಯಕರ ಕಾರ್ಯುವನ್ನು ಮಾಡಿ ಕನ್ನಡ 
ಸಾಹಿತ್ಮ ಭಂಡಾರವನ್ನು ಶ್ರೀಮಂತಗೊಳಿಸಿದವಳು ಹರಪನಹಳಿ ) ಭೀಮವ್ವ 


ಈ ಕಡೆ ಭೀಮವ್ವನ ಹೆಸರು ಅಷ್ಟಾಗಿ ಕೇಳಿಬರುವುದಿಲ್ಲ ಆದರೆ ಉತ್ತರ 
ಕರ್ನಾಟಕದಲ್ಲಿ, ಅದರಲ್ಲೂ ಬಳ್ಳಾರಿ ರಾಯದುರ್ಗ, ಧಾರವಾಡ ಮುಂತಾದ 
ಕಡೆ ಅವಳು ಮನೆ- ಮನೆಯ ಮಾತಾಗಿದ್ದಾಳಿ ಭೀಷುವ್ವ ರಚಿಸಿರುವ ಭಕ್ತಿರಸ 
ಪೂರ್ಣವಾದ ಹಲವಾರು ಹಾಡುಗಳು ಇಂದಿಗೂ ಆ ಕಡೆಯ ಹೆಂಗಳೆಯರ 
ನಾಲಿಗೆಗಳ ಮೇಲೆ ಉಪಯರಾಗಮಗಿ ನಲಿಯುತ್ತಿವೆ ಭೀಮಸ್ವನ “ಆರತಿ 


ಹರಪನಹಳ್ಳಿ ಭೀಮವ್ವ 3 


ಹಾಡು ರಾಶಿಹಾಡು, ಸ್ತುತಿಮಣಿ ಮಾಲಿಕೆ ನಳಚರಿತ್ರೆ ಮುಯ್ಯದ ಹಾಡು, 
ರತಿ ಕಲ್ಯಾಣ ಸುಭದ್ರಾ ಕಲ್ಕಾಣ, ಪ. ದಾನದ ಹಾಡು ಮುಂತಾದ ರಚನೆ 
ಗಳಲ್ಲಿ ಮಿಂಚುವ ಕಾವ್ಮಶಕ್ತಿ ಅಪೂರ್ವವಾದದ್ದು ಎಂತಹ ವಿದ್ವಾಂಸರೂ 
ಕಣ್ಣಿ ಗೊತ್ತಿಕೊಳ್ಳುವಂತಹ ಅರ್ಧಪೂರ್ಣವಾದ, ವಿಪುಲವಾದ ಸಾಹಿತ್ಯ ಸೃಷ್ಟಿ 
ಯನ್ನು ಭೀಮವ್ವ ಮಾಡಿದ್ದಾಳೆ ಶಾಸ್ತ್ರ _ಪ್ರರಾಣಗಳ ಮಥಿತಾರ್ಧವನ್ನು 
ಹರಿದಾಸರ ಸಿದ್ಧಾಂತ ಪದ್ಧ ತಿಗೆ ಅನುಗುಣವಾಗಿ ಸರಳವಾದ ತಿಳಿಗನ್ನಡದಲ್ಲಿ 
ಸುಂದರವಾಗಿ ಕಡಿದಿಟ್ಟಿದ್ದಾಳೆ ಕೇಳಿದಾಕ್ಷಣ ಮತ್ತೊಮ್ಮೆ ಕೇಳಬೇಕೆನಿಸುವ 
ಆಕರ್ಷಕೆ ಶಕ್ತಿ ಎಂತಹ ನುಸ್ತಿಕ ಹೃದಯವನ್ನೂ ದ್ರವಿಸುಪಂತಹೆ ಶ್ರದ್ಧಾ 
ಛಕ್ತಿ, ನಂಬಿಕೆಗಳು ಅವಳ ಕಾವ್ಮದವ್ನಿ ಕಂಗೊಳಿಸುತ್ತವೆ 


ಸಾಮಾನ್ಮ ಹಳ್ಳಿಯ ಹೆಂಗಸಾದ ಭೀಮವ್ವನ ಬದುಕು ಹೂವಿನ ಹಾಸಿಗೆ 
ಯಾಗಿರಲ್ಲಿ ಶಿಕ್ಷಣ ವಂಚಿತಳಾದ ಆಕೆಗೆ ಚಿಕ್ಕವಯಸ್ಸಿನಲ್ಲಿಯೇ ವೈಧವ್ಯ 
ಪ್ರುಪ್ತವಾಯಿತು. ಜೀವನದ ಯೌದನಾವಸ್ಥೆ ಯಲ್ಲಿಯೇ ಒದಗಿದ ಈ ಆಘಾತ 
ದಿಂದ ಭೀಮವ್ವ ವಿ ಕಲಿತಳಾಗಲ್ಲಿ ನಿರಾಶೆಯ ಕೂಪದಲ್ಲಿ ಬಿದ್ದು ಪಲಾ.ಶುನ 
ಮದಿ ಸಾಗಲ್ಲಿ ಬದುಕನ್ನು ಆ” ಒಂದು ಸದಾಲಾಗಿ ಸ್ವೀಕರಿಸಿದಳು ವಿಧಿಯ 
ಕ)್ರಿರ್ಯವನ್ನು ಶಾಪವಾಗಿ ಪರಿಗಣಿಸದೆ ಭಗೆಪದನುಗ್ರಹನನ್ನು ಸಂಪಾದಿಸುವ 
ದೆರಪಾಗಿ ಮಾರ್ಪಡಿಸಿಕೊಂಡಳು ಮನನೆ ಈ ಜನುಮ ತಪ್ಪಿದ ಮೇಲೆ 
ಯಾವ ಸಾಧನೆಂ ಮೂ ನಿಶ್ಚಯವಿಲ್ಲ, ವಿಜಯವಿರಲ ಬಲ್ಲ ಎಂಬ ವಿಜ” ಎದಾಸರ 
ವಾಳೆಯನ್ನು ತನ್ನ ಬದುಕಿನ ಧೈೇಯವಾಕ್ಕವಾಗಿ ಸ್ವೀಕರಿಸಿ ಇಡೀ ಸ್ತ್ರ €ಕುಲ 
ಹೆಮ್ಮೆ ಪಡುವಂತಹ ಸಾಧನೆಯನ್ನು ಭೀಮವ್ವ ಮಾಡಿದಳು ಕೃಷ್ಣಾರ್ಪಣ 
ಖದ್ದಿಯಿಂದ ತನ್ನನ್ನು ಭೀಮೇಶ ಕೃಷ್ಣನ ಚರಣಕಮಲಗಳಿಗೆ ಸಮರ್ಪಿಸಕೊಂಡು 
ಮೀಸಲು ಬಾಳು ನಡೆಸಿ ತನ್ನ ಬದುಕನ್ನು ಸಾರ್ಧಕಪಡಿಸಿಕೊಂಡಿದ್ದಷ್ಟೇ ಅಲ್ಲದೆ 
ಇತರರ ಬದುಕಿಗೂ ಒಂದು ಮಾದರಿಯಾದಳು ಯಾವ ಸದ್ದು-ಗದ್ದಲವಿಲ್ಲದೆ 
ಹಣತೆಯ ದೀಪದಂತೆ ಶಾಂತವಾಗಿ ಭಕ್ತಿಯ ವೆಳಕನ್ನು ಸುತ್ತ ಮುತ್ತ ಪಸರಿಸಿ 
ಕನ್ನಡಿಗರು ಎಂದೆಂದಿಗೂ ಮರೆಖದಂತಹ ಉತ್ತಮ ಸಾಹಿತ್ಯ ಕೃತಿಗಳನ್ನು 
ನೀಡಿ, ಹರಿದಾಸ ಸಾಹಿತ್ಯದ ನಭೋ ಮಂಡಲದಲ್ಲಿ ಉಜ್ವಲ ತಾರೆಯಾಗಿ 
ಬೀಮವ್ವ ಸೇರ್ಪಡೆಯಾದಳು 


4 ಹರಪನಹಳ್ಳಿ ಬೀಮವ್ಪ 


ಜನನ ಬಾಲ್ಯ 

ಹೆಸರೇ ಹೇಳುವಂತೆ ಭೀಮವ್ವ ಹರಪನಹಳ್ಳಿಯವಳು ಅವಳ ತವರು 
ಮನೆ ಮತ್ತು ಅತ್ತೆಯ ಮನೆ ಎರಡೂ ಹರಪನಹಳ್ಳಿಯಲ್ಲಿಯೇ ಇದ್ದದ್ದು 
ಆದರೆ ಅವಳ ತಾಯಿಯ ತವರು ಮನೆ ಮಾತ್ರ ಹೊಸಪೇಟೆ ತಾಲ್ಲೂಕಿಗೆ ಸೇರಿದ 


ನಾರಾಯಣ ದೇವರಕೆರೆಯಲ್ಲಿತ್ತು ನಾರಾಯಣ ದೇವರಕೆರೆ ಎಂಬುದು ಹೊಸ 
ಪೇಟೆ ಬಳಿಯ ತುಂಗಭದ್ರಾ ಅಣೆಕಟ್ಟಿನ ಜಲಾನಯನ ಪ್ರದೇಶದಲ್ಲಿ ಹಿಂದೆ ಇದ್ದ 


ಒಂದು ಪುಟ್ಟ ಹಳ್ಳಿ ಭೀಮವ್ವ ಹುಟ್ಟಿದ್ದು ಅಲ್ಲಿಯೇ ಅದಳು ಹುಟ್ಟಿದ್ದು 
ಕ್ರಿಶ 1823ನೇ ಇಸವಿಯಲ್ಲಿ ತಾಯಿಯ ಹೆಸರು ರಾಘಮ್ಮ ತಂದೆಯದು 
ರಘುಷತ್ಮಾಚಾರ್ಯ ಕೌಂಡಿನ್ಯ ಗೋತ್ರದ ಯಜುರ್ವೇದಿಗಳಾದ ಅವರು 
ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮರದ ಅನುಯಾಯಿಗಳು 

ತಂದೆ-ತಾಯಿಗಳ ಚೊಚ್ಚಲ ಮಗಳಾಗಿ ಭೀಮವ್ವ ಸ್ವಭಾನು ಸಂವತ್ಸರದ 
ಜೇಷ್ಠ ಬಹುಳ ತ್ರಯೋದಶಿಯಂದು ಜನ್ಮ ತಾಳಿದಳು ಆಕೆಗೆ ಕಮಲ್ನಾ” 
ಎಂಬ ಜನ್ಮನಾಮವಿತ್ತಾದರೂ ಭೀಮಾಬಾಯಿ ಅಧವಾ ಭೀಮವ್ವ ಎಂಬ ಹೆಸರೇ 
ಹೆಚ್ಚು ರೂಢಿಯಲ್ಲಿ ಬಂದಿತು ಭೀಮವ್ಹೆನ ನಂತರ ರಾಘಮ್ಮ-ರಘುಪತ್ಕಾ 
ಚಾರ್ಯ ದಂಪತಿಗಳಿಗೆ ಒಬ್ಬ ಗಂಡು ಮಗೆ ಮತ್ತು ಇಬ್ಬರು ಹೆಣ್ಣುಮಕ್ಕಳು 
ಹುಟ್ಟಿದರು ಅವರಿಗೆ ಕ್ರಮವಾಗಿ ದ್ವ ಪಾಯನಾಚಾರ್ಯ ಬಾಳವ್ವ ಮತ್ತು 
ರಮಾಬಾಯಿ ಎಂಬ ಹೆಸರುಗಳನ್ನು ಇಟ್ಟರು 

ಭೀಮವ್ವನ ತಂದೆ-ತಾಯಿಗಳು ವೈಷ್ಣ ವ ಸಂಪ್ರದಾಯದವರು ಹಬ್ಬ... 
ಹರಿದಿನಗಳನ್ನು ತುಂವಾ ನಿಷ್ಠೆಯಿಂದ ಅವರು ಆಚರಿಸುತ್ತಿದ್ದರು ದೈವಭಕ್ತಿ 
ಮತ್ತು ಒಳ್ಳೆಯ ಗುಣಶೀಲಗಳಿಂದ ಸರಳವಾದ ಜೀವನವನ್ನು ನಡೆಸುತ್ತಿದ್ದರು 
ಭೀಮವ್ವನ ತಾತನ ಹೆಸರು ಜೋಯಿಸ ವೆಂಕಪ್ಪಾಚಾರ್ಯ ಅವರು ದಾಸದೀಕ್ಷೆ 
ಯನ್ನು ಸ್ವೀಕರಿಸಿ ಹರಿದಾಸರಾಗಿದ್ದರು ಇಂಪಾಗಿ ದೇವರನಾಮಗಳನ್ನು ಹೇಳು 
ತ್ತಿದ್ದರು. ಛೀಮವ್ವ ಮಗುವಾಗಿದ್ದಾಗ ಅವಳ ತಾತನೇ ದೇವರನಾಮಗಳನ್ನು 
ಹೇಳಿಕೊಂಡು ತೊಟ್ಟಿಲನ್ನು ತೂಗುತ್ತಿದ್ದರು ದೇವರನಾಮಗಳನ್ನು ಹೇಳಿ 
ಕೊಂಡು ತೊಟ್ಟೆ ಲನ್ನು ತೂಗಿದಾಗ ಭೀಮವ್ವ ಶಾಂತವಾಗಿ ಮಲಗಿ ನಿದ್ರಿಸುತ್ತಿದ್ದ 


ಳಂತೆ ಲೌಕಿಕ ಪದಗಳನ್ನು ಹೇಳಿಕೊಂಡು ಬೇರೆ ಯಾರಾದರೂ ತೂಗಿದರೆ 
ನಿದ್ದೆ ಮಾಡದೆ ಅವಳು ಆಳುತ್ತಿದ್ದ ಳಂತೆ 


ಹರಪನಹಳ್ಳಿ ಒೀಮವ್ವ 5 


ಬೆಳೆಯುವ ಪೈರು ಮೊಳಕೆಯ `್ಲೇ ಎಂಬಂತೆ ಭೀಮಪ್ವಸ ಆಸ್ಥೆ- ಆಸಕ್ತ 
ಗಳು ಚಿಕ್ಕಂದಿನಿಂದಲೇ ಒಡಮೂಡುತ್ತಿದ್ದ ವು 


ಮತ್ತೊಂದು ವಿಶೇಷವೆಂದರೆ ಮಗುವಾಗಿದ್ದಾಗಲೇ ಭೀಮವ್ವನ ಮೈಮೇಲೆ 
ಚಕ್ರಗಳ ಚಿನ್ಹೆಗಳು ಒಡಮೂಡಿದ್ದವಂತೆ ಅವಳ ಅಂಗೈ ಮತ್ತು ಅಂಗಾಲುಗಳಲ್ಲಿ 
ದೇವತಾಸ್ತ್ರಿ ೀಯರಿಗಿರುವಂತೆ ಪದ್ಮರೇಖೆಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವಂತೆ 


ಭೀಮವ್ವನ ತಾತನಾದ ಜೋಯಿಸ ವೆಂಕಪ್ಪಾಚಾರ್ಯರಿಗೆ ಜೋತಿಷ್ಯ 
ತಿಳಿದಿತ್ತು. ಅವರು ಭೀಮವ್ಹನ ಜಾತಕವನ್ನು ಪರೀಕ್ಷೆಮಾಡಿ ಅವಳು ಮುಂದೆ 
ಭಗವದ್ಭಕ್ತಳಾಗಿ ಮನೆತನಕ್ಕೆ ಒಳೆ ಕೈಯ ಹೆಸರು ತರುವಳೆಂದು ಅಭಿಪ್ರಾಯ 
ಪಟ್ಟಿದ್ದರು 

ಭೀಮವ್ವ ಒಂದು ವರ್ಷದ ಮಗುವಾಗಿದ್ದಾಗ ಒಮ್ಮೆ ಹೀಗೆ ನಡೆಯಿತು 
ಒಂದು ದಿನ ಮಧ್ಯಾಹ್ನ, ತಾಯಿ ರಾಥಮ್ಮ ಕಾಳುಬೀಸಬೇಕೆಂದು ಪಕ್ಕದ ಮನೆಗೆ 
ಹೋಗಿದ್ದಳು ಮಗು ತೊಟ್ಟಿಲಲ್ಲಿ ಮಲಗಿ ನಿದ್ರಿಸುತ್ತಿರ್ತು ಮನೆಯಲ್ಲಿ ಯಾರೂ 
ಇರಲಿಲ್ಲ ಸ್ವಲ್ಪ ಸಮಯದ ನಂತರ ಎಲ್ಲೋ ಹೋಗಿದ್ದ ತಂದೆ ಮನೆಗೆ ಬಂದರು 
ಆಲ್ಲಿ ಅವರು ಕಂಡ ದೃಶ್ಯ ಏನು ? ಮಗು ಹಾಯಾಗಿ ಮಲಗಿ ನಿದ್ರಿಸುತ್ತಿದೆ 
ಆದರೆ ಮಗುವಿನ ಪಕ್ಕದಲ್ಲಿ ತೊಟ್ಟಿಲಿನ ಹಗ್ಗ ದ ಮೂಲಕ ಇಳಿದು ಬಂದಿದ್ದ 
ಹಾವೊಂದು ಹೆಡೆಯಾಡಿಸುತ್ತಿದೆ ತಂದೆಗೆ ಆ ಕೃಷ್ಣಸರ್ಪವನ್ನು ನೋಡಿ ಎದೆ 
ಭುಗಿಲೆದ್ದಿತು ! ಅವರು ಗಾಭರಿಯಿಂದ ಆಚೀಚೆ ಜನರನ್ನು ಕೂಗುವಷ್ಟರಲ್ಲಿ ಆ 
ಹಾವು ಹೊರಟುಹೋಗಿತ್ತು ಆ ನಂತರ ಪಕ್ಕದ ಮನೆಗೆ ಹೋಗಿದ್ದ ತಾಯಿ 
ಯೂ ಬಂದಳು ಮಗುವಿಗೆ ಯಾವ ತೊಂದರೆಯೂ ಆಗದಿರುವುದನ್ನು ಕಂಡು 
ಅವಳಿಗಾದ ಆನಂದ ಅಷ್ಟಿಷ್ಟಲ್ಲ ದಂಪತಿಗಳು ಆನಂದಭಾಷ್ಪ ಸುರಿಸುತ್ತಾ 
ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚೆ ಟ್ಪರು 
ಅಪೂರ್ವ ಸ್ಮರಣಶಕ್ತಿ 

ಬಿದಿಗೆಯ ಚಂದ್ರನಂತೆ ಭೀಮವ್ವ ಬೆಳೆಯಲಾರಂಭಿಸಿದಳು ಅವಳ 
ಬಾಲಲೀಲೆಗಳು ಮೋಹಕವಾಗಿದ್ದವು ಪುಟ್ಟ-ಪುಟ್ಟ ಹೆಜ್ಜೆ ಗಳನ್ನು ಇಡುತ್ತಾ 
ಅವಳು ತನ್ನ ಕಾಲಿಗೆ ಕಟ್ಟೆದ ಗೆಜ್ಜೆಯ ಸದ್ದಿ ನೊಂದಿಗೆ ಮನೆಗ ತುಂಬಾ ಓಡಾ 
ಡುತ್ತಿದ್ದುದೇ ಒಂದು ಸೊಗಸು ! ನೋಡಿದವರೆಲ್ಲಾ ಇವಳು ನಮ್ಮ ಊರಿಗೆ 


6 ಹರಪನಹಳ್ಳಿ ಭೀಮವ್ವ 


ಗೌರವ ತರುತ್ತಾಳೆ ಎಂದು ಎತ್ತಿಕೊಂಡು ಮುದ್ದಾಡುತ್ತಿದ್ದರು ಇದನ್ನು 
ಕಂಡಾಗ ಅವಳ ತಂದೆ._ತಾಯಿಗಳಿಗಾಗುತ್ತಿದ್ದ ಆನಂದ ಹೇಳತೀರದು ಮಗಳ 
ಮೈಮೇಲೆ ಸ್ಪಷ್ಟವಾಗಿ ಕಾಣುತ್ತಿದ್ದ ದೇವತಾ ಚಿನ್ಹೆಗಳು, ಒಂದು ಮಧ್ಯಾಹ್ನ 
ತೊಟ್ಟಿಲಿನಿಂದ ಇಳಿದುಬಂದು ದ್ರಿಸುತ್ತಿದ್ದ ಅವಳ ತಲೆಯ ಸಮೀಪ ಹೆಡೆ 
ಯಾಡಿಸುತ್ತಿದ್ದ ಕೃಷ್ಣ ಸರ್ಪದ ದೃಶ್ಮ._ ಇವೆಲ್ಲವೂ ಅವರಿಗೆ ಭೀಮವ್ವನ ಭವ್ಮ ಭವಿ 
ಷ್ಯದ ಬಗ್ಗೆ ಸದೃಢ ಭರವಸೆಯನ್ನು ನೀಡಿದ್ದವು 

ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ವಿದ್ಮಾಭಾ ಸದ ವೃವಸ್ಥೆ ಅಷ್ಟೊಂದು ಸಮ 
ರ್ಪಕವಾಗಿರಲಿಲ್ಲ ಅದರಲ್ಲೂ ಸಾಮಾನ್ಯವಾಗಿ ಹೆಣ್ಣುಮಕ್ಕಳನ್ನು ಶಾಲೆಗಳಿಗೆ 
ಕಳಿಸುವ ಪದ್ಧತಿ ಬೆಳೆದಿರದ್ದಿ ಹಾಗಾಗಿ ಒೀಮವ್ವನಿಗೂ ಅವಳ ತಂದೆ ತಾಯಿ 
ಗಳು ಓದು-ಬರಹ ಕಲಿಸಲ್ಲಿ ಆದರೆ ದೇವರ ಅನುಗ್ರಹದಿಂದಲೋ ಏನೋ 
ಭೀಮವ್ವನ ಸ್ಮರಣಶಕ್ತಿ ಅದ್ಭುತವಾಗಿತ್ತು ಒಂದು ಸೆಲ ಗ್ರಹಿಸಿದ ವಿಚಾರ 
ಗಳನ್ನು ಅವಳು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳುತ್ತಿದ್ದಳು ಬಾಲ್ಕದಲ್ಲಿ ನಡೆದ 
ಎಷ್ಟೋ ಸಂಗತಿಗಳನ್ನು ಅವಳು ತನ್ನ ಎಪ್ಪತ್ತರ ಮುಖ್ಪಿನಲ್ಲೂ ಕಣ್ಣಿಗೆ ಕಟ್ಟು 
ವಂತೆ ವಿವರವಾಗಿ ವರ್ಣಿಸುತ್ತಿದ್ದಳಂತೆ ಎಷ್ಟೋ ವರುಷಗಳ ಹಿಂದೆ ತಾನು 
ರಚಿಸಿದ ಹಾಡುಗಳನ್ನು ಸಹ ಒಂದು ಪದವೂ ವೃತ್ಕಾಸವಾಗದ ಹಾಗೆ ಸ್ಪಷ್ಟ 
ವಾಗಿ ಹೇಳುತ್ತಿದ್ದಳಂತೆ 

ಭೀಮವ್ವೆ ಎರಡು ವರ್ಷದ ಬಾಲಿಕೆಯಾಗಿದ್ದಾ ಗ ಅವಳ ತಂದೆ ತಾಯಿ 
ಗಳು ಆಕೆಗೆ ಒಂದು ಚಿನ್ನದ ಮುಂದಲೆಹೂವನ್ನು ಮಾಡಿಸಿದ್ದರು ಎರಡನೆ 
ವರ್ಷದ ಹುಟ್ಟಿದ ಹ ಪ್ಪಿದ ದಿವಸ ಭೀಮವ್ವನಿಗೆ ಮುಂದಲೆಹೂವನ್ನು ತೊಡಿಸಿ 
ಅಲಂಕರಿಸಿದ್ದರು ಹೆಬ್ಬದ ದಿನ ರಾತ್ರಿ ಭಿ ಮವ್ವ ತಲೆಯಿಂದ ಮುಂದಲೆಹೊವಿನ 
ಆಭರಣ ತೆಗೆಯದೇ ಹಾಗೇ ನಿದ್ರೆಮಾಡಿದ್ದಳು ರಾತ್ರಿ ಒಂದು ಹೊತ್ತಿನಲ್ಲಿ 
ಅವಳು ಇದ್ದಕ್ಕಿದ್ದ ಹಾಗೆ ಎದ್ದು ಚೇಳು ಒಂದಿದೆ ಚೇಳು ಬಂದಿದೆ ಎಂದು 
ಕೂಗತೊಡಗಿದಳು ಕೂಡ೨ ಮನೆಯವರು ದಡಬಡನೆ ಎದ್ದು ದೀಪಬೆಳಗಿಸಿ 
ಎನ್ನ ಕಡೆಯೂ ಹುಡುಕಿದರು ಆದರೆ ಚೇಳು ಎ ಕಾಣಿಸಲಿಲ್ಲ ಆಗ ಚಿಕ್ಕ 
ಹುಡುಗಿಯಾದ ಭೀಮವ್ವ ಅಳುತ್ತಾ ಚೇಳು ನನ್ನ ಮುಂದವೆಹೂವಿನ ಅಡಿಯ 
ಲ್ಲದೆ” ಎಂದಳು ಮನೆಯವರು ಅವಳೆ ಮುಂದಲೆಹೂವನ್ನು ತೆಗೆದು ಶೋಧಿಸಿ 


ಹರಪನಹಳ್ಳಿ ಫೀಮವ್ಹ 7 


ದಾಗ ಚೇಳು ಆಭರಣದೊಳಗೆ ಕೊಂಡಿಯಾಡಿಸುತ್ತಾ ಇತ್ತಂತೆ ! ವೀಮವ್ವನ 
ಅಶೀತ ಪ್ರೆಜ್ಞಾಶ್ತಿಯನ್ನು ಬಿಂಬಿಸುವ ಇಂತಹ ಅನೇಕ ಪ್ರಸಂಗಗಳು ಅವಳ 
ಬಾಲ್ಕದಲ್ಲಿ ನಡೆದಿವೆ 


ಭೀಮವ್ವನಿಗೆ ಸುಮಾರು ನಾಲ್ಕು ವರ್ಷಗಳು ತುಂಬಿದಾಗ ಅಂದರೆ 
1826ನೇ ಇಸವಿಯಲ್ಲಿ ನಡೆದ ಪಟನೆಯೊಂದು ಖಲ್ಲೇಖಾರ್ಹವಾದದ್ದು ಆಗ 
ಬ್ರಿಟಿಷರು ನಮ್ಮ ದೇಶದಲ್ಲಿ ರಾಜ್ಕಭಾರ ನಡೆಸುತ್ತಿದ್ದ ಸಮಂ ಹರಪನಹಳ್ಳಿ ಗೆ 
ಒಂದು ಸಲ ಸೈನಿಕರ ದಂಡು ಬಂದಿತು ಕುದುರೆಗಳು ಸಿಪಾಯಿ ಗಾಡಿಗಳು, 
ಅವುಗಳ ಹಿಂದೆ ಸಾಲುಸಾಲಾಗಿ ಸಾಗುತ್ತಿರುವ ಸಾವಿರಾರು ಸೈನಿಕರು ಬಂದೂಕ 
ವನ್ನು ಹಿಡಿದು ಹೊರಟಿರುವವರದು ಒಂದು ಸಾಲು ಬಂದೂಕವಿಲ್ಲದವರದು 
ಒಂದು ಸಾಲು ಸಮವಸ್ತ್ರ ಧಾರಿಯರಾದ ಆ ಸೈನಿಕರ ಬೂಟುಕಾಲಿನ ಶಬ್ದ 
ಲಯಬದ್ದವಾಗಿ ಕೇಳಿಬರುತ್ತಿತ್ತು 

ಹರಪನಹಳಿ ಯರ ಜನಗಳೆಲ್ಲರೂ ವಿಸ್ಮಯಂ ದೃಷ್ಟಿಯಿಂದ ಈ ದೃಶ್ಯವನ್ನು 
ನೋಡುತ್ತಿದ್ದರು ಮಕ್ಕಳಿಗಂತೂ ಇದೊಂದು ಬಗೆ.ರು. ಮೋಜಾಗಿತ್ತು 
ಉತ್ಸಾಹ ಸಡಗರಗಳಿಂದ ಒಬ್ಬರನ್ನೊಬ್ಬರು ಕರೆಯುತ್ತಾ ಅವರ್ದೆರೂ ಸ್ಮೆನಿಕರು 
ಹೋಗುತ್ತಿದ್ದ ಬೀದಿಯಲ್ಲಿ ಸೇರಿಬಿಟ್ಟಿದ್ದರು 

ಮಕ್ಕಳ ಗುಂಪಿನಲ್ಲಿ ಭೀಮವ್ವೈನೂ ನಿಂತುಕೊಂಡಿದ್ದಳು ಎಲ್ಲರಂತೆ 
ಅವಳೂ ಈ ನೋಟವನ್ನು ಕುತೂಹಲದಿಂದ ತನ್ನ ಪುಟ್ಟ ಕಣ್ಣು ಗಳನ್ನ ರಳಿಸಿ 
ನೋಡುತ್ತಿದ್ದಳು ಆಗಾಗ ಕೈಚಪ್ಪಾಳೆ ತಟ್ಟಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸು 
ತ್ತಿದ್ದಳು ತುಂಬಾ ಮುದ್ದಾಗಿ ಕಾಣುತ್ತಿದ್ದ ಅವಳ ಮೈತುಂಬಾ ಮನೆಯವರು 
ಬೆಲೆಬಾಳುವ ಆಭರಣಗಳನ್ನು ತೊಡಿಸಿದ್ದ ರು ಅವುಗಳ ಹೊಳಪಿನಿಂದ ಸಹಜ 
ವಾಗಿ ಜನಗಳ ದೃಷ್ಟಿ ಅವಳ ಕಡೆ ಹೊರಳುತ್ತಿತ್ತು ಸಾಲಿನಲ್ಲಿ ನಡೆಯುತ್ತಿದ್ದ 
ಸೈನಿಕನೊಬ್ಬನ ದೃಷ್ಟಿ ಭೀಮವ ನ ಮೇಲೆ ಬಿತ್ತು ಅವಳು ಧರಿಸಿದ ಬೆಲೆಬಾಳುವ 
ಆಭರಣಗಳು ಅವನ ಕಣ್ಣು ಕುಕ್ಕಿದವು ಅವನು ಫೀಮವ್ವನನ್ನು ನೋಡಿ 
ಮುಗುಳುನಕ್ಕ ಹತ್ತಿರ ಕರೆದು ಎತ್ತಿಕೊಂಡ ಮೈದುವಾಗಿ ಮಾತನಾಡಿಸುತ್ತಾ 
ಮುಂದೆ ಸಾಗಿದ ಏನಾದರೂ ಮಾಡಿ ಭೀಮವ್ವನ ಆಭರಣಗಳನ್ನು ಲಪೆಟುಯಿ 
ಸುವ ಹಂಚಿಕೆ ಅವನದು 


8 ಹೆರಪನಹಳ್ಳಿ ಭೀಮವ್ವ 


ಆದರೆ ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಸ್ಮೆನಿಕನ ಮನಸ್ಸು ಬದಲಾ 
ಯಿತು ಕಿಲ ಕಿಲ ನಗುತ್ತಾ, ಮುದ್ದು ಮುದ್ದಾಗಿ ತೊದಲುನುಡಿಯಾಡುತ್ತಾ 
ನಿರ್ಭಯವಾಗಿದ್ದ ನಾಲ್ಕು ವರ್ಷದ ಹುಡುಗಿ ಭೀಮವ್ವ ಅವನ ಹೃದಯವನ್ನು 
ಸೂರೆಗೊಂಡಿದ್ದಳು ಶುದ್ಧ ಮುಗ್ಧವಾದ ಅವಳ ಸರಳ ಸ್ವಭಾವದೆದುರಿನಲ್ಲಿ 
ಸೈನಿಕನ ದುರಾಲೋಚನೆ ಕರಗಿಹೋಗಿತ್ತು 


ಆ ಸೈನಿಕನಿಗೆ ಭೀಮವ್ವನ ಬಾಲ ಮುಗ್ಧ ಭಾಷೆ ತನ್ನ ಮೆಗುವಿನ ನೆನಪನ್ನು 
ತಂದಿರಬೇಕು ಆತ ಮುದ್ದಿನ ಗಿಣಿಯಂತೆ ತೋರುತ್ತಿದ್ದ ಫೀಮವ್ಹ ನನ್ನು 
ಮುದ್ದಿಸಿ, ಅವಳೆ ಕೈತುಂಬಾ ಸಿಹಿ ತಿಂಡಿಗಳನ್ನು ಕೊಡಿಸಿದ ಆಭರಣಗಳನ್ನು 
ಕಸಿಯುವ ಬದಲು ಅವಳ ಮನೆ ಎಲ್ಲಿ ಎಂದು ವಿಚಾರಿಸಿ ಭೀಮವ್ವನನ್ನು ಅವಳ 
ಮನೆಯವರೆಗೂ ತಂದು ಬಿಟ್ಟುಹೋದ (ಆಭರಣಗಳನ್ನು ಕಸಿಯುವ ದುರಾಸೆ 
ಯಿಂದಾಗಿ ಸೈನಿಕನ ಕಣ್ಣು ಗಳು ಕಾಣಿಸದಂತಾಯಿತೆಂದೂ ಅವರಿವರ ಸಹಾಯ 
ದಿಂದ ಅವಳನ್ನು ಮನೆಯವರೆಗೂ ವಿಟ್ಟುಬಂದ ಸ್ವಲ್ಪ ಸಮಯದಲ್ಲಿಯೇ ಅವನ 
ಕಣ್ಣುಗಳು ಪುನ ಕಾಣಿಸುವಂತಾಯಿತೆಂದೂ ಹೇಳುತ್ತಾರೆ ) 


ಗಂಭೀರ ಪ್ರವೃತ್ತಿ-ತನ್ಮಯತೆ 


ಭೀಮವ್ವನಿಗೆ ಆರುವರ್ಷವಾಗಿದ್ದಾ ಗ ಒಂದು ವಿಶೇಷ ನಡೆಯಿತು ಒಮ್ಮೆ 
ಛೀಮವ್ವೈನ ತಾತ ಜೋಯಿಸ ವೆಂಕಪ್ಪಾಚಾರ್ಯರು ಒಂದು ರೀತಿಯ ವಿಲಕ್ಷಣ 
ವಾದ ಬೆಳಕನ್ನು ಕಂಡರು ಆ ಬೆಳಕು ಚಿಕ್ಕ ಬಾಲಿಕೆಯಾದ ಭೀಮವ್ಹನ ಮೇಲೆ 
ಸರಿಯಾಗಿ ಬೀಳುತ್ತಿತ್ತು ದೆಂಕಪ್ಪಾಚಾರ್ಯರಿಗೆ ಆ ದಿವ್ಯವಾದ ಪ್ರಭೆಯಲ್ಲಿ 
ಜಟಾಧಾರಿಗಳಾಗಿ ಕುಳಿತುಕೊಂಡಿದ್ದ ವೇದವ್ಮಾಸದೇವರ ಪ್ರಸನ್ನಕರವಾದ ರೂಪ 
ಕಂಡಿತಂತೆ ಆಡರೆ ಭೀಮವ್ಹನಿಗೆ ಇದರ ಯಾವ ಅರಿವೂ ಆಗಲ್ಲಿ ವೇದವ್ಮಾಸ 
ದೇವೆರ ದಿವ್ಮ ಪ್ರಭೆ ಭೀಷುವ್ವನ ಮೇಲೆ ಬಿದ್ದ ನಂತರ ಆಕೆ ದೈವೋನ್ಮಾದಿನಿಯ 
ಸ್ಥಿತಿ ತಲುಪಿದಳೆಂಘಿ ಹೇಳಿಕೆಯಿದೆ 


ಎಂಟುವರ್ಷದ ಬಾಲಕಿಯಾಗುವ ಹೊತ್ತಿಗೆ ಭೀಮವ್ವ ಗಂಭೀರ ಸ್ವಭಾವ 
ದವಳಾದಳು ತನ್ನ ವೆ.ಸುಸ್ಸಿನ ಸ್ನೇಹಿತೆಯರೊಂದಿಗೆ ಸದಾ ಆಟವಾಡುವುದಾ 


ಹರಪನಹಳಿ ) ಭೀಮವ್ವ 9 


ಗಲಿ ಹರತ ಕೊ.ಕ್ಹುವುದಾಗವಿ ಅವಳಿಗೆ ಸೇರುತ್ತಿರಲ್ಲಿ ಯಾವುದೋ ಚಿಂತನೆ 
ಯಲ್ಲಿ ಮುಳುಗಿರುವಂತೆ ಮೌನವಾಗಿರುತ್ತಿದ್ದ ಅವಳಿಗೆ ದೇವರ ಭಜನೆ, ಕೀರ್ತನೆ 
ಗಳೆಂದರೆ ಉತ್ಸಾಹ ಇಮ್ಮಡಿಗೊಳ್ಳುತ್ತಿತ್ತು ತನ್ನ ಮನೆಯ ಸುತ್ತಮುತ್ತಲಲ್ಲಿ 
ಎಲ್ಲಿಯಾದರೂ ಭಜನೆ, ಹರಿಕಥೆಗಳು ನಡೆದರೆ ಛೀಮವ್ವ ಅಲ್ಲಿಗೆ ತಪ್ಪದೇ 
ಹೋಗುತ್ತಿದ್ದಳು ಎಷ್ಟು ಹೊತ್ತಾದರೂ ಸರಿ ಬೇಸರವ್ಹಿದೆ ಕುಳಿತುಕೊಂಡು 
ಕೇಳುತ್ತಿದ್ದಳು ಮನೆಗೆ ಬಂದ ನಂತರ ಅಲ್ಲಿ ಕೇಳಿದ ದೇವರನಾಮಗಳನ್ನು, 
ಕಥಾ.ಸಂದರ್ಭಗಳನ್ನು ಸ್ವಲ್ಪವೂ ತಪ್ಪದೆ, ತಡವರಿಸದೆ ಹೇಳುತ್ತಿದ್ದಳು 


ಮತ್ತೊಂದು ಆಶ್ಚ ರ್ಯಕರ ಸಂಗತಿಯೆಂದರೆ ಭೀಮವ್ವ ಪುಠಾಣ, ಪುಣ್ಮ 
ಕಥೆಗಳನ್ನು ಕೇಳುವಾಗ ಅದರಲ್ಲೆ e ತನ್ಮಯಳಾಗುತ್ತಿದ್ದಳಷ್ಟೇ ಅಲ್ಲದೆ ಅಪುಗಳ 
ಪಾತ್ರಗಳಲ್ಲಿ ತನ್ನನ್ನು ತಾನು ಕಂಡುಕೊಳು ತ್ತಿದ್ದಳು ಕಥೆಯಲ್ಲಿ ಯಾವುದಾ 
ದರೂ ದುಃಖದ ಪ್ರಸಂಗ ಬಂದರೆ ತಾನೂ ದುಃಖಪಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿ 
ದ್ದಳು ಸಂತೋಷಕರವಾದ ಸಂಗತಿಗಳು ಬಂದರೆ ತನಗೇ ಆದ ಸಂತೋಷವೆಂ 
ಬಂತೆ ಉಲ್ಲಸಿತಳಾಗುತ್ತಿದ್ದಳು ಒಂದೊಂದು ಸಲ ದಿನಗಟ್ಟಲೆ ದೈವೋನ್ಮಾದಿನಿ 
ಯಂತೆ ಮೌನವಹಿಸಿ ಇದ್ದು ಬಿಡುತ್ತಿದ್ದಳು ನೋಡುವವರಿಗೆ ಅವಳ ಮನಃಸ್ಥಿತಿ 
ಅರ್ಥವಾಗದೆ, ಅವಳ ವರ್ತನೆ ವಿಚಿತ್ರವಾಗಿ ಕಾಣುತ್ತಿತ್ತು ಅವಳನ್ನು ಹುಚ್ಚಿ 
ಎಂದು ಕರೆದವರೂ ಉಂಟು 


ಒಮ್ಮೆ ಭೀಮವ್ವೆನ ಅಕ್ಕಪಕ್ಕದ ಮನೆಯ ಹೆಂಗಸರೆಲ್ಲಾ ಕಾಳುಗಳನ್ನು 
ಬೀಸಲು ಒಟ್ಟಿಗೆ ಸೇರಿದ್ದರು ತನ್ನ ತಾಯಿಯ ಜೊತೆಗೆ ಭೀಮವ್ವನೂ ಅಲ್ಲಿಗೆ 
ಹೋಗಿದ್ದಳು ಕಾಳುಗಳನ್ನು ಬೀಸುವಾಗ ಆ ಹೆಂಗಸರು ಜನಪದ ಧಾಟಿಯಲ್ಲಿ 
ಪತಿದಾನ ಎಂಬ ಕಥೆಯ ಹಾಡನ್ನು ಹೇಳಿಕೊಳ್ಳುತ್ತಿದ್ದರು ಪತಿದಾನವೆಂ 
ಬುದು ಶ್ರೀಕೃಷ್ಣ, ರುಕ್ಮಿಣಿ ಮತ್ತು ಸತ್ಯ ಭಾಮೆಯರನ್ನು ಕುರಿತಾದ ಪೌರಾಣಿಕ 
ಪ್ರಸಂಗವನ್ನು ವರ್ಣಿಸುವ ಕಥನ-ಕಾವ್ಯ ಎಂಟುವರ್ಷದ ಹಾುಡುಗಿಯಾದ 
ಭೀಮವ್ವ ಅವರು ಸುಶ್ರಾವ್ಯವಾಗಿ ಹೇಳುತ್ತಿದ್ದ ಹಾಡನ್ನೇ ತದೇಕಚಿತ್ತದಿಂದ 
ಕೇಳುತ್ತಿದ್ದಳು ಅದರಲ್ಲಿ ಶ್ರೀಕೃಷ್ಣ ರನ್ನ ಹೆಂಡತಿಯಾದ ಸತ್ಮಭಾಮೆಯನ್ನು 
ಬಿಟ್ಟುಹೋಗುವ ಸಂದರ್ಭ ಬರುತ್ತದೆ ಆ ಸಂದರ್ಭದ ವರ್ಣನೆಯನ್ನು ಕೇಳು 


10 ಹರಪನಹಳ್ಳಿ ಭೀಮವ್ವ 


ತ್ತಿದ್ದಾಗ ಭೀಮವ್ವನಿಗೆ ದುಃಖವನ್ನು ತಡೆಯಲಾಗಲಿಲ್ಲ ಅವಳು ಗಟ್ಟಿಯಾಗಿ 
ಅತ್ತುಬಿಟ್ಟಳು 

ಅದನ್ನು ಕಂಡು ಆ ಹೆಂಗಸರು ಏನೇ ಭೀಮವ್ವ ಶ್ರೀಕೃಷ್ಣ ಸತ್ಮಭಾಮೆ 
ಯನ್ನು ಬಿಟ್ಟುಹೋದರೆ ನೀನೇಕೆ ಅಳುತ್ತೀ' ಎಂದು ಹಾಸ್ಮದಿಂದ ಪ್ರುಶ್ನೆ 
ಮಾಡಿದರು 

ಕೃಷ್ಣ ಸತ್ಮಭಾಮೆಯನ್ನು ಯಾಕೆ ಬಿಟ್ಟುಹೋಗಬೇಕು ? ಹಾಗೆ ಅವನು 
ಬಿಟ್ಟುಹೋದರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ, ಅದಕ್ಕೆ ಅಳುತ್ತೀನಿ 
ಎಂದು ಬಿಕ್ಕುತ್ತಾ ಹೇಳಿದಳಂತೆ ಭೀಮವ್ವ 


ಮದುವೆ 


ಭೀಮವ್ವನಿಗೆ ಮದುವೆಯಾಗುವುದೂ ರಡವಾಗಲಿಲ್ಲ ಆಗಿನ ಕಾಲದ 
ಪದ್ಧತಿಯಂತೆ ಅವಳಿಗೆ ಚಿಕ್ಕವಯಸ್ಸಿನಲ್ಲಿಯೇ, ಅಂದರೆ ಹನ್ನೊಂದು ವರ್ಷಕ್ಕೇ 
ಮದುವೆಯಾಯಿತು ಗಂಡನ ಹೆಸರು ಮುನಿಯಪ್ಪ ಅವರ ಊರೂ ಹರಪನ 
ಹಳಿ ಕೈಯೇ ಆಚಾರಶಿ.ಎರಾದ ವೈಷ್ಣ ಪೆ ಕುಟುಂಬ ಅವರದು ಹಿಂದೆ ಅವರ 
ವಂಶಸ್ಥ ರು ಹರಪನಹಳ್ಳಿ ಸಂಸ್ಥಾನದಲ್ಲಿ ಬೊಕ್ಕಸದ ಜವಾಬ್ದಾರಿಯನ್ನು ನಿರ್ವ 
ಹಿಸುತ್ತಿದ್ದರಿಂದ ಅವರ ಮನೆತನಕ್ಕೆ ಬೊಕ್ಕಸದನರು ಎಂದೇ ಹೆಸೆರುಬಂದಿತ್ತು 


ಬೊಕ್ಕಸದ ಮುನಿಯಪ್ಪನವರು ವಿದ್ಯಾವಂತರು ಶಾಸ್ತ್ರ...ಪುರಾಣಗಳನ್ನು 
ಚೆನ್ನಾಗಿ ಬಲ್ಲವರು ತಕ್ಕಮಟ್ಟಿಗೆ ಲೌಕಿಕ ಶಿಕ್ಷಣವನ್ನೂ ಪಡೆದಿದ್ದರು ಆದ್ದರಿಂದ 
ಸರ್ಕಾರಿ ಉದ್ಯೋಗವೂ ಅವರಿಗಿತ್ತು 

ಆಶ್ಚ ರ್ಯಕರ ಸಂಗತಿಯೆಂದರೆ ಭೀಮವ್ವನನ್ನು ಮದುವೆಯಾದಾಗ 
ಮುನಿಯಪ್ಪನವರಿಗೆ ನಲವತ್ತೈದು ವರ್ಷ ಭೀಮವ್ವನಿಗೆ ಹನ್ನೊಂದು ವರ್ಷ 
ಭೀಮವ್ವ ಮುನಿಯಪ್ಪನವರಿಗೆ ನಾಲ್ಕನೆಯ ಹೆಂಡತಿ ಮೊದಲು ಮದುವೆಯಾ 
ಗಿದ್ದ ಮೂವರು ಹೆಂಡತಿಯರೂ ತೀರಿಕೊಂಡಿದ್ದರು ಹುಟ್ಟಿದ ಮಕ್ಕಳೂ ಉಳಿ 
ದಿರಲ್ಲಿ ಹಿರಿಯರ ಬಲವಂತಕ್ಕೆ ಮಣಿದೋ ಅಧವಾ ವಂಶೋದ್ಧಾ ರದ ದೃಷ್ಟಿ 
ಯಿಂದಲೋ ಮುನಿಯಪ್ಪ ನಾಲ್ಕನೆಯ ಮದುವೆಗೆ ಸಮ್ಮತಿಸಿದರೆಂದು ತೋರು 
ತ್ತದೆ ನಿಜಕ್ಕೂ ಇದು ವಿಧಿಯ ವಿಚಿತ್ರ ಕೈವಾಡವೇ ಸರಿ 


ಹರಪನಹಳ್ಳಿ ಫೀಮವ್ವ 11 


ಸರಳೆ ಜೀವನ. -ಪತಿನಿಯೋಗ 


ಗಂಡನ ಮನೆಯವರು ಭೀಮೆವ್ವನಿಗೆ ಕೃಷ್ಣಾಬಾಯಿ ಎಂಬ ಹೊಸ 
ಹೆಸರನ್ನು ಇಟ್ಟು ಮನೆ ತುಂಬಿಸಿಕೊಂಡರು ಆದರೆ ಭೀಮವ್ವೆ ಎಂಬ ಹೆಸರೇ 
ಹೆಚ್ಚು ಬಳಕೆಯಲ್ಲಿ ಬಂದುದರಿಂದ ಅವಳು ಆ ಹೆಸರಿನಿಂದಲೇ ಮುಂದೆ ಪ್ರಸಿದ್ಧ 
ಳಾದಳು 


ಗಂಡನ ಮನೆ ಸಲ್ಲಿ ಭೀಮವ್ವ ಎಲ್ಲರ ಪ್ರೀತಿಗೂ ಪಾತ್ರಳಾದಳು ಯಾರ 
ಮನಸ್ಸನ್ನೂ ಅವಳು ನೋಯಿಸುತ್ತಿರಲಿಲ್ಲ ಪತಿಗೆ ಅನುವರ್ತಿನಿಯಾಗಿದ್ದುದ 
ರಿಂದ ಅವಳ ದಾಂಪತ್ಯ ಜೀವನ ಸುಖಕರವಾಗಿತ್ತು ಗಂಡನಾದ ಮುನಿಯಪ್ಪ 
ನವರು ಭೀಮದ್ದನ ದೈವಭಕ್ತಿಗೆ ಎಂದೂ ವಿರೋಧ ಮಾಡುತ್ತಿರಲಿಲ್ಲ ಅವರಿಗೂ 
ದೇವರಲ್ಲಿ ಅವಿ.ಕ್ಸಿನ್ನವಾದ ಭಕ್ತಿಯಿತ್ತು ಭೀಮವ್ವ ಮಾಡುತ್ತಿದ್ದ ವ್ರತ ನೇಮ 
ಗಳಲ್ಲಿ ಮುನಿ ಯಪ್ಪನನರೂ ತುಂಬುಹೈದಖಯದಿಂದ ಸಹಕರಿಸುತ್ತಿದ್ದರು 


ದಂಪತಿಗಳಿಗೆ ಕೆಲವು ವರ್ಷಗಳು ಕಳೆದರೂ ಸಂತಾನವಾಗಲ್ಲಿ ಆ ನಂತರ 
ಒಬ್ಬ ಗಂಡುಮಗ ಅವರಿಗೆ ಹುಟ್ಟಿದನು ಆವನಿಗೆ "ಸ್ವಾಮಿರಾಯ ಎಂದು 
ಹೆಸರಿಟ್ಟರು ಮತ್ತೆ ನಾಲ್ಕುವರ್ಷಗಳ ನಂತರ ಹೆಣ್ಣುಮಗುಸೊಂದು ಹುಟ್ಟಿತು 
ಅದಕ್ಕೆ ಸುಬ್ಬಮ್ಮ” ಎಂದು ನಾಮಕರಣ ಮಾಡಿದರು 


ಮಕ್ಕಳ ಆಟಪಾರಗಳಿಂದ ದಂಪತಿಗಳು ಆನಂದಿತರಾಗಿದ್ದರು ತಕ್ಕಮಟ್ಟಿಗೆ 
ಶ್ರೀಮಂತಿಕೆಯಿದ್ದುದರಿಂದ ಅವರಿಗೆ ಯಾವ ಕೊರತೆಯೂ ಉಂಟಾಗಲಿಲ್ಲ 
ಭೀಮವ್ವನ ಕೈಹಿಡಿದ ಅದೃಷ್ಟದಿಂದಲೋ ಏನೋ ಮುನಿಯಪ್ಪನವರು ತಮ್ಮ 
ಉದ್ಯೋಗದಲ್ಲಿ ಬಡ್ತಿಹೊಂದಿ ಉನ್ನತವಾದ ಹದ್ದೆಗೆ ಏರಿದ್ದರು ಆದರೆ 
ಭೀಮವ್ವ ಮಾತ್ರ ಆಡಂಭರರಹಿತಳಾಗಿ ಸರಳವಾದ ಜೀವನ ನಡೆಸುತ್ತಿದ್ದಳು 
ಮನೆಯಲ್ಲಿ ಬೇಕಾದಷ್ಟು ಒಡವೆ, ವಸ್ತುಗಳಿದ್ದ ರೂ ಅವಳು ಅವುಗಳನ್ನು ಧರಿಸು 
ತ್ತಿರಲಿಲ್ಲ ಬಿದ್ದು ಹೋಗುವ ಈ ದೇಹಕ್ಕೇಕೆ ಎದ್ದುಕಾಣುವ ಸಿಂಗಾರ ಎಂಡು 
ಅವಳು ಹೇಳುತ್ತಿದ್ದ ಳು ಗಂಡನ ಅನುಮತಿಯನ್ನು ಪಡೆದು ಅವಳು ಧಾರಾಳ 
ವಾಗಿ ದಾನ. ಧರ್ಮಗಳನ್ನು ಮಾಡುತ್ತಿದ್ದಳು ಬಡಜನರನ್ನು ಕಂಡರೆ ಭೀಮವ್ವ 


12 ಹರಪನಹಳ್ಳಿ ವೀಮದ್ವ 


ನಿಗೆ ಅಪಾರ ಅನುಕಂಪವಿತ್ತು ಮನೆಬಾಗಿಲಿಗೆ ಬರುವ ಭಿಕ್ಷುಕರೊಬ್ಬರನ್ನೂ 
ಅವಳು ಬರಿಗೈಯಲ್ಲಿ ಕಳಿಸುತ್ತಿರಲಿಲ್ಲ 


ಸಂಪತ್ತಿನ ಮೇಲೆ ಅವಳಿಗಿದ್ದ ಅಲಕ್ಷ ವೇ ಕಾರಣವೆಂಬಂತೆ ಮನೆಯಲ್ಲಿ 
ಒಂದುಸಲ ಕಳ್ಳತನವಾಯಿತು ಬೆಲೆಬಾಳುವ ಒಡವೆ, ವಸ್ತುಗಳನ್ನೆಲ್ಲಾ ಕಳ್ಳರು 
ದೋಚಿದರು ಇದಾದ ನಂತರ ಮನೆಯಲ್ಲಿ ಹಂತ ಹಂತವಾಗಿ ಕುಂದುಕೊರತೆ 
ಗಳು ಕಾಣಿಸಿಕೊಳ್ಳ ತೊಡಗಿದವು ಮುನಿಯಪ್ಪನವರೂ ತೀವ್ರವಾದ ಖಾಯಿಲೆ 
ಯಿಂದ ಹಾಸಿಗೆ ಹಿಡಿದರು ವೈದ್ಮರು ಬಂದು ಚಿಕಿತ್ಸೆ ನಡೆಸಿದರು ಆದರೆ 
ಪ್ರಯೋಜನವಾಗಲ್ಲಿ ಅದು ಮರಣಾಂತಿಕ ರೋಗವಾಗಿತ್ತು ಒಂದು ದಿನ 
ಮುನಿಯಪ್ಪನವರು ದೇಹತ್ಮಾಗ ಮಾಡಿ ಪ್ರಾಪಂಚಿಕ ಕೋಟಲೆಗಳಿಂದ ಮುಕ್ತ 
ರಾದರು ಆಗ ಭೀಮವ್ಹನಿಗೆ ಮೂದತ್ತೈದು ವರ್ಷ ವಯಸ್ಸಾಗಿತ್ತು 


ಬದಲಾದ ಬದುಕು 


ಪತಿವಿಯೋಗವಾದ ನಂತರ ಭೀಮವ್ವನಲ್ಲಿ ಅನೇಕ ಬದಲಾವಣೆಗಳಾದವು 
ಕುಲಪದ್ಧ ತಿಯಂತೆ ಅವಳು ಕೇಶಮುಂಡನವನ್ನು ಮಾಡಿಸಿಕೊಂಡು ಮೆಡಿಯಾ 
ದಳು ಜೀವನದ ಮೌವನಾವಸ್ಥೆಯಲ್ಲಿಯೇ ಒದಗಿದ ಈ ಆಘಾತದಿಂದ ಅವಳಿಗೆ 
ಪ್ರಾಪಂಚಿಕ ವಿಷಯಗಳ ಕಡೆಗೆ ವೈರಾಗ್ಯ ಭಾವನೆ ಬೆಳೆಯಿತು ಚಿಕ್ಕಂದಿನಿಂದಲೂ 
ಅವಳಿಗೆ ದೇವರಲ್ಲಿ ಅತೀವ ಭಕ್ತಿಯಿತ್ತು ಅದೀಗ ಹಾಲುಸಾಗಿ ಬೆಳೆಯಿತು 


ತನಗೆ ಬಂದ ವೈಧವ್ಮವನ್ನು ಭೀಮವ್ವ ಶಾಪವೆಂದು ಪರಿಗಣಿಸಿ ಕೊರಗ 
ಲಿಲ್ಲ ಎಲ್ಲವೂ ದೇವರ ಚಿತ್ತವೆಂದು ಅವಳು ನಿಶ್ಚಿಂತಳಾದಳು ಮುಂದಿನ ಬಾಳು 
ವೆಯನ್ನು ಒಂದು ತಪಸ್ಸಿನಂತೆ ತಿಳಿದು ಕೃಷ್ಣಾ ರ್ಪಣ ಬುದ್ಧಿ ಯಿಂದ ಬದುಕ 
ಬೇಕೆಂದು ಅವಳು ತೀರ್ಮಾನಿಸಿದಳು 


ಮನೆ ಕೆಲಸವೆಲ್ಲಾ ಮುಗಿದ ಮೇಲೆ ಸಾಮಾನ್ಯವಾಗಿ ಹೆಂಗಸರು ಮಾಡು 
ವಂತೆ ಭೀಮವ್ವ ನೆರೆಯವರೊಂದಿಗೆ ಹರೆಟೆ ಹೊಡೆಯುತ್ತಾ ಕಾಲ ಕಳೆಯುತ್ತಿರ 
ಲಿಲ್ಲ ಒಂದುಕಡೆ ಏಕಾಂತದಲ್ಲಿ ಕುಳಿತು ಅವಳು ದೇವರ ಚಿಂತನೆ ನಡೆಸುತ್ತಾ 
ಅಂತರ್ಮುಖಿಯಾಗುತ್ತಿದ್ದಳು ಗಂಟೆಗಟ್ಟಲೆ ದೇವರ ಭಜನೆ ಮಾಡುತ್ತಿದ್ದಳು 


ಹರಪನಹಳಿ ಶ್ರ ಬೀಮವ್ವ 13 


ದಿನದ ಬಹುಭಾಗವನ್ನೆಲ್ಲಾ ಭಗವಂತನ ಚಿಂತನೆಯಲ್ಲಿಯೇ ಕಳೆಯುತ್ತಿದ್ದ 
ಭೀಮವ್ವನಿಗೆ ಮನಸ್ಸಿನ ತುಂವಾ ಭಗವಂತನೇ ತುಂಬಿಕೊಂಡಿದ್ದನು ರಾತ್ರಿ ಸ್ವಪ್ನ 
ದಲ್ಲಿ ಸಹ ದೈವೀಕ ವಿಷಯಗಳೇ ಗೋಚರಿಸುತ್ತಿದ್ದವು 


ಬಂದು ಸಾರಿ ಭೀಮವ್ಹನಿಗೆ ಸ್ವಪ್ನದಲ್ಲಿ ತೇಜಸ್ವಿಯಾದ ಬ್ರಾಹ್ಮಣರ 
ಮತ್ತು ದೊಡ್ಡದಾದ ಒಂದು ಕೃಷ್ಣಸರ್ಪದ ದರ್ಶನವಾಯಿತು ಕೈಯಲ್ಲಿ 
ತಂಬೂರಿಯನ್ನು ಹಿಡಿದುಕೊಂಡಿದ್ದ ಅವರು ಆ ಸರ್ಪಕ್ಕೆ ಭೀಮವ್ವನ ನಾಲಿಗೆಯ 
ಮೇಲೆ ಮೂರು ಅಕ್ಷರ ಖರೆಯುವುದಕ್ಕೆ ಹೇಳಿದರಂತೆ ಅದೇ ರೀತಿ ಸರ್ಪ 
ಅವಳ ನಾಲಿಗೆಯ ಮೇಲೆ ಅಕ್ಷರಗಳನ್ನು ಬರೆದ ನಂತರ ಆ ಬ್ರಾಹ್ಮಣರು 
ಭೀಮವ್ವನನ್ನು ಆಶೀರ್ವದಿಸಿದರಂತೆ 

ತಂಬೂರಿಯನ್ನು ಹಿಡಿದಿದ್ದ ಆ ವ್ರಾಹ್ಮಣರೇ ನಾರದರೆಂದೂ ಅವರಿಂದ 
ಆಶೀರ್ವಾದ ಹಡೆದ ನಂತರವೇ ಫೀಮವ್ವ್ಹನಿಗೆ ಕಾವ್ಕರಚಿಸುವ ಸಾಮರ್ಥ್ಯ 
ಉಂಟಾಯಿತೆಂದೂ ಹೇಳುತ್ತಾರೆ 


ಹಾಡುಗಳ ಸ್ಟುರಣೆ 


ತೇಜಸ್ವೀ ಪ್ರಾಹ್ಮಣರೊಬ್ಬರಿಂದ ಸ್ವಪ್ಪ ಮುಖೇನ ಉಪದೇಶ ಪಡೆದ 
ನಂತರ ಬೀಮವ್ವನ ಚಿಂತನಶಕ್ತಿ ಹೆಚ್ಚಿತು ಅವಳ ಮೆನೋವ್ಕಾಪಾರದಲ್ಲಿಯೇ 
ವಿಶೇಷ ಬದಲಾವಣೆಗಳು ಕಂಡುಬಂದವು ಅವಳಲ್ಲಿ ಸುಪ್ತವಾಗಿ ಹುದುಗಿದ್ದ 
ಪ್ರತಿಭೆಯ ಪುಷ್ಪ ಪೂರ್ಣ ವಿಕಾಸಗೊಂಡಿತು ಭೀಮವ್ವ ಕೆಲವೊಮ್ಮೆ ಭಾವಾ 
ವಿಷ್ಠಳಾಗಿ ದೇವರ ಮುಂದೆ ಕುಳಿತು ನಿರರ್ಗಳವಾಗಿ ಹಾಡುತ್ತಿದ್ದಳು. ಪರಮಾ 
ತ್ಮನ ಗುಣಗಾನಗಳಿಂದ ಕೂಡಿರುತ್ತಿದ್ದ ಆ ಹಾಡುಗಳು ಅವಳಿಂದಲೇ ರಚಿತ 
ವಾದಂಥವು ಸರಳವಾದ ಪದಹಂಕ್ತಿಗಳಿಂದ ಕೂಡಿದ್ದು ರಾಗಬದ್ಧವಾಗಿರುತ್ತಿ 
ದ್ಹವು ಫೀಮಸಪ್ವನ ಕಂರವೂ ಮಧುರವಾಗಿತ್ತು ಹಾಗಾಗಿ ಅವಳ ಹಾಡುಗಳನ್ನು 
ಕೇಳುವವರ ಮನಸ್ಸುಗಳು ಬಕ್ತಿ._ ಭಾವದಿಂದ ಪುಳಕಿತಗೊಳ್ಳುತ್ತಿದ್ದವು 


೪a 


ಸೋಜಿಗದ ಸಂಗತಿಯೆಂದರೆ ಭೀಮವ್ಹನಿಗೆ ಓದಲು ಬರುತ್ತಿರಲಿಲ್ಲ ಬರೆ 
ಯುವುದಕ್ಕಂತೂ ಮೊದಲೇ ಬಕುತ್ತಿರಲ್ಲಿ ಆದರೂ ಅವಳು ದೇವರ ಅನು 


14 ಹರಪನಹಳಿ ik ಭೀಮವ್ವ 


ಗ್ರಹದಿಂದ ದಿನನಿತ್ಯವೂ ತಿಳಿಗನ್ನಡದಲ್ಲಿ ಹಾಡುಗಳನ್ನು, ಕಧನ-_ಕಾವ್ಯಗಳನ್ನು 
ರಚಿಸುತ್ತಿದ್ದಳು ಹತ್ತಿರವಿರುತ್ತಿದ್ದ ಅವಳ ಬಂಧುಗಳು ಭೀಮಪ್ಪ ಹೇಳುತ್ತಿದ್ದ 
ಹಾಡುಗಳನ್ನು ಬರೆದಿಡುತ್ತಿದ್ದ ರು ಮುಂದೆ ಅವಳು ಹಾಡು ಹೇಳುವುದು ಹೆಚ್ಚಾ 
ದಾಗ ಅವುಗಳನ್ನು ಬರೆದುಕೊಳ ಲಿಕ್ಕಾಗಿಯೇ ಒಬ್ಬರನ್ನು ನೇಮಿಸಿದರಂತೆ 


ಭೀಮವ್ವನ ಕೃತಿಗಳ ರಚನೆಯಲ್ಲಿ ಸ್ವಪ್ನಾನುಭವಗಳು ಪ್ರಮುಖ ಪಾತ್ರ 
ವಹಿಸಿರುವುದು ಕಂಡುಬರುತ್ತವೆ ಹಿಂದಿನ ದಿವಸೆ ಬಿದ್ದ ಸ್ವಪ್ನಗಳು ಆಕೆಗೆ 
ಪ್ರೇರಕ ಶಕ್ತಿಯಾಗಿ ನಿಂತು ಹಲವಾರು ಹಾಡುಗಳಿಗೆ ಕಾರಣವಾಗಿರುತ್ತವೆ 
ಒಮ್ಮೆ ಭವಾನಿಪಶಿಯಾದ ರುದ್ರದೇವರು ಕನಸಿನಲ್ಲಿ ಕಾಣಿಸಿಕೊಂಡು ನಾನು 
ಪರಮ ವೈಷ್ಟ ವ ಎಂದು ಹೇಳಿದರಂತೆ ಮರುದಿನ ಬೆಳಿಗ್ಗೆ ಭೀಮವ್ವ ಸ್ಫೂರ್ತಿ 
ಯಿಂದ ರಕ್ಷಿಸಬೆ.ಕೆನ್ನ ಲಕ್ಷ್ಮೀನರಸಿಂಹನ ಬಕ್ತನೆನಿಸದ ಭವಾನಿ ಪತೇ ಎಂಬ 
ಹಾಡನ್ನು ಕಟ್ಟಿ ರುದ್ರದೇವರನ್ನು ಸ್ತೋತ್ಸ ಮಾಡಿದಳು ಈ ಹಾಡು ಛೀಮಸ್ವೆ 
ರಜಿಸಿದ ಮೊದಲ ಹಾಡು ಎಂಬ ಹೇಳಿಕೆಯಿದೆ 


ತನಗೆ ಹಾಡುಗಳನ್ನು ರ.ಕಿಸಲು ಬರುತ್ತದೆ ಎಂದು ಭೀಮವ್ವ ಯಾರ 
ಮುಂದೆಯೂ ಹೇಳಿಕೊಳ್ಳುತ್ತಿರಲಿಲ್ಲ ಮಿತಭಾಷಿಣಿಯಾದ ಅವಳಿಗೆ ಪ್ರಚಾರ 
ಕೀರ್ತಿ ಮುಂತಾದವುಗಳಲ್ಲಿ ಸ್ವಲ್ಪವೂ ನಂಬಿಕೆಯಿರಲ್ಲಿ ಅವುಗಳು ಸಾಧನೆಗೆ 
ಪ್ರ ತಿಬಂಧಕವಾಗುತ್ತದೆ ಎಂಬುದು ಅವಳೆ ಭಾವನೆಯಾಗಿತ್ತು 


ಇದೇ ಸಂದರ್ಭದಲ್ಲಿ ಶಿರಹಟ್ಟಿ ವೆಂಕಟರಾಯ ಎಂಬ ಒಬ್ಬ ವ್ಯಕ್ತಿ 
ಹರಪನಹಳ್ಳಿಯಲ್ಲಿದ್ದನು ಅವನು “ನಾನೂ ಕವನ ಕಟ್ಟುವೆ ನೆಂದು ತಿದ್ದಿ. ತೀಡಿ 
ಬಹು ಪ್ರಯಾಸದಿಂದ ಕೆಲವು ಕವನಗಳನ್ನು ಬರೆಯುತ್ತಿದ್ದನ» "ಕವನ ಕಟ್ಟುವ' 
ಅವನ ಗೀಳು ಕ್ರಮೇಣ ವೈ ಪರೀತ್ರಕ್ಕೆ ತಿರುಗಿ ಅವನ ಮನಸ್ಸಿನ ಮೇಲೆ 
ತೀವ್ರವಾದ ಪರಿಣುಮ ಬೀರಿತ್ತು ಆತ ಹುಚ್ಚನಂತೆ ಊರ ತಿರುಗುತ್ತಾ 
ಏನೇನೋ ಬಡಬಡಿಸುತ್ತಿದ್ದನು ಅವನಿಂದ ಜನರಿಗೆ ತೊಂದರೆಯಾಗಬಹುದೆಂದು 
ಒಂದು ಕಂಬಕ್ಕೆ ಅವನನ್ನು ಕಟ್ಟಿಹಾಕುತ್ತಿದ್ದದ್ದೂ ಉಂಟು ಇದ್ದೈವನ್ನೂ 
ನೊ ಡುತ್ತಿದ್ದ ಘಿ.ಮುನ್ವನ ಮನೆಯನರು ಆಕೆಗೆ ವೆಂಕಟರಾಯನ ಸ್ಥಿತಿ ಯನ್ನು 
ನೆನಪಿಸಿ ಹಾಡುಕಟ್ಟುವ ಬಗ್ಗೆ ಎ.್ಚರಿಕೆ ನೀಡಿದ್ದರು ಇನ್ನೂ ಸಣ್ಣ ಹೆಂಗಸಾದ 


ಹರಪನಹಳ್ಳಿ ಬೀಮವ್ವ 15 


ನಿನಗೆ ಆ ವೆಂಕಟಗಾ ಉನ ಗತಿಯೇ ಎಂದರೆ ಮನೆತನದ ಗೌರವ ಮಣ್ಣು ಪಾಲಾ 
ಗುವುದು ಎಂದು ಹೆದರಿಸುತ್ತಿ ದ್ದ ರು 


ಇದರಿಂದಾಗಿ ವೀಮವ್ಹ ಹಾಡುಗಳನ್ನು ಕಟ್ಟಿ ಹಾಡಲು ಹಿಂಜರಿಯುತ್ತಿ 
ದ್ಲಳು ಮುಂದೆಯೂ ಹೀಗೇ ಸುಲಲಿತವಾಗಿ ಹಾಡುಗಳನ್ನು ರಚಿಸಿ ಹೇಳಲು 
ಸಾಧ್ರ ವಾಗುತ್ತದೆ ಎಂಬ ನಿಶ್ಚಯವೇನು ? ಆ ವೆಂಕಟರಾಯನಿಗಾದಂತೆ ನನಗೂ 
ಆದರೆ ಮರ್ಯಾದೆ ಮೂರು ಕಾಸಾಗುತ್ತದೆ ಆದ್ದರಿಂದ ಸುಮ್ಮನಿರುವುದೇ ಸರಿ” 
ಎಂಬ ಬಾವನೆಯಿಂದ ಕೆಲವು ದಿನ ಅವಳು ತಟಸ್ಥಳಾಗಿದ್ದಳು ಆದರೆ ಭೀಮವ್ವ 
ನಿಗೆ ಹೆಚ್ಚು ಸಮಯ ಸುಮ್ಮನಿರುವುದು ಸಾಧ್ಯವಾಗಲಿಲ್ಲ ಹಾಡು ರಚಿಸಬೇಕೆಂಬ 
ಒತ್ತಾಸೆ ಅವಳನ್ನು ಪ್ರೈ ನಿತ್ಯ ಕಾಡಿಸುತ್ತಿತ್ತು ಹಾಡು ಹೇಳದಿದ್ದರೆ ತಲೆನೋವು, 
ಸಂಕಟ ಹೊಟ್ಟೆನೋವು ಇತ್ಯಾದಿ ವೇದನೆಗಳು ಪ್ರಾರಂಭವಾಗುತ್ತಿದ್ದವು ಅಲ್ಲದೆ 
ಒಂದು ದಿನ ಆಕೆಯ ಸ್ವಪ್ನದಲ್ಲಿ ಖಷಿಗಳಂತಿದ್ದ ಒಬ್ಬರು ಕಾಣಿಸಿಕೊಂಡು 
"ನಾವು ಹೇಳಿಕೊಡುವ ಮಂತ್ರವನ್ನು ನೀನೇಕೆ ಹೇಳುತ್ತಿಲ್ಲ ಎಂದು ಸ್ವಲ್ಪ ಸಿಟ್ಟ 
ನಿಂದಲೇ ಕೇಳಿದರಂತೆ 


ಆದರೂ ಏೀಮವ್ವನಿಗೆ ಒಂದು ಸಂಶಯವಿತ್ತು ಎಲ್ಲಾ ಹರಿದಾಸರ 
ಕೀರ್ತನೆಗಳಿಗೆ ಕೊನೆಯಲ್ಲಿ ಅಂಕಿತವಿರುತ್ತ ಜೆ ಆದರೆ ನನಗೆ ಯಾವ ಅಂಕಿತವೂ 
ಇಲ್ಲವಲ್ಲಾ ಕೀರ್ತನೆಗಳನ್ನು ನಾನು ಯಾವ ಮ ದ್ರಿಕೆಯಿಂದ ರಚಿಸಬೇಕು” 
ಎಂದು ಯೋತಿಸುತ್ತಿದ್ದಳು. ಅಂದು ರಾತ್ರಿಯೇ ಅವ * ಕನಸಿನಲ್ಲಿ ತಂಬೂರಿ 
ಹಿಡಿದ ದಾಸರೊಬ್ಬರು ದರ್ಶನ ನೀಡಿ ನಿನ್ನ ತವರ ಮನೆಯ ಹೆಸರಾದ 
ಭೀಮವ್ವ ಮತ್ತು ಗಂಡನ ಮನೆಯ ಹೆಸರಾದ ಕೃಷ್ಣಾಬಾಯಿ ಎಂಬ ಎರಡೂ 
ಹೆಸರುಗಳನ್ನು ಸೇರಿಸಿಕೊಂಡು. ಭೀಮೇಶಕೃಷ್ಣ' ಎಂಬ ಅಂಕಿತವನ್ನು 
ಇಟ್ಟುಕೋ ಛೀಮೇಶಕೃಷ್ಣ ಎನ್ನುವುದು ಹರಿವಾಯುಗಳ ಹೆಸರಾಗಿದೆ ಇನ್ನು 
ಮುಂದೆ ನಿನ್ನ ಕೃತಿಗಳನ್ನು ನೀನು ಫೀಮೇಶಕೃಷ್ಣನಿಗೆ ಅರ್ಪಣೆ ಮಾಡು ಇದ 
ರಿಂದ ಶುಭವಾಗುವುದು' ಎಂದು ಹೇಳಿದರಂತೆ ಅಲ್ಲದೆ ತಾವೇ “ಭೀಮೇಶ 
ಕೃಷ್ಣ' ನ ಮುದ್ರಿಕೆಯಿಂದ ಪ್ರಾಣದೇವರ ಮೇಲೆ ಒಂದು ಕೀರ್ತನೆಯನ್ನು ರಚಿಸಿ 
ಭೀಮವ್ವನಿಗೆ ಉಪದೇಶಿಸಿದರಂತೆ ವಾ..ಖದೇವರ ಮೂರು ಅವತಾರಗಳನು 
ಸುಂದರವಾಗಿ ವರ್ಣಿಸುವ ಆ ಕೀರ್ತನೆ ನನ್ನು ಇಲ್ಲಿ ಕೊಡಲಾಗಿದೆ 


16 ಹರಪನಹಳ್ಳಿ ವೀಮವ್ವ 


ಯಾತಕವನಿಯೊಳ್‌ ಜನಿಸಿದೆ ನಾನು । ಸಾರ್ದಕೇನು 
ನೀಲಯಿಲ್ಲದ ಮಾತಲಿ ಕಾಲಕಳೆವೆ ನಾನು । ಕೋತಿ ಸಾರ್ಥಕೇನು ॥ಪ॥ 


ಶರಧಿ ಹಾರಿ ಉರಿವಿಲಂಕೆಯನರಿವೆನೇನೋ ವಾರ್ತೆ 
ತಿರುಗಿ ಮಾರ್ಗವ ಮಾಡಿ ಮಾತೆಯ ತರುವೆನೇನೋ ॥ ೧॥ 


ಕಿತ್ತು ಸಂಜೀವನವ ಬೆಟ್ಟಲ್ಲಿರಿಸುವೆನೇನೋ ರಾಮ... 
ರ್ಹತ್ತಿಸ್ವಾಹನನಾಗಿ ಖ್ಯಾತಿಪಡೆವೆನೇನೋ ॥ ೨ ॥ 


ಇಂದಿರೇಶ ಕೊಡಲು ಪದವಿ ಒಲ್ಲೆಂಬೆನೇನೋ ರಾಮ... 
ರೆಂಜಲೆಲೆಗ್ಹಾರೈಸಿ ಕದ್ದೊಯ್ದುಂಬೆನೇನೋ ॥ ೩ ॥ 


ಮುನ್ನ ಹರಿಯಸೇವೆಗೆಂದು ಜನಿಸಿದೆನೇನೋ ಧರೆಯೊಳ್‌ 
ಧರ್ಮ ಮೀರದೆ ನಡೆದು ಖ್ಯಾತಿಪಡೆವೆನೇನೋ ॥ ೪ ॥ 

ರಾಜಸೂಯಯಾಗಾಶ್ವಮೇಧ ಸಾಧಿಸುವೆನೇನೋ ರಾಜ್ಮ 
ಭೇದಿಸಿ ಶತ್ರುಗಳಿಗೆ ಭಯವ ತೋರುದೆನೇನೋ ॥ ೫ ॥ 


ಕೆ ೇಶಮನಕ್ಕಿಲ್ಲದೆ ವನವಾಸ ಸಹಿಸುವೆನೇನೋ ಅಜ್ಞಾತ. 
ವಾಸೊಂದು ಕ್ಷಣ ಪರಿಯಂತರ ಚರಿಸುವೆನೇನೋ ॥ ೬ ॥ 


ಭಿಕ್ಷೆತನ ಕೊಂಬೋ ಸಜ್ಜನರಿಗೆ ನಮಿಸುವೆನೇನೋ ಬೋರೆ... 
ವಕ್ಷಮೂಲದಲ್ಲಿ ಆವಾಸೆ ಬಯಸುವೆನೇನೋ ॥ ೭॥ 


ಪಾದಕ್ಕೆರಗುವ ಪ್ರಾಣೇಶ ನೀ ಪಾಲಿಸುವ್ಮೇನೋ ಜ್ಞಾ ವಹಿ 
ಆದಿಮೂರುತಿ ವೇದವ್ಯಾಸನ ಒಲಿಸುವೆನೇನೋ UES ॥ 


ಬಿಟ್ಟು ಚಲಿಸದೆ ನಿನ್ನಲ್ಲೆ ಮನಸಿಟ್ಟೆನೇನೋ ವಾ... 
ಸಿಷ್ಕ ಭೀಮೇಶಕ್ಟಷ್ಣನ ಭಜಿಸುತ್ತಿರುವೆನೇನೋ ॥ ೯ ॥ 


ಅಂದಿನಿಂದ ಭೀಮವ್ವ “ಭೀಮೇಶಕೃಷ್ಣ ' ಎಂಬ ಅಂಕಿತವನ್ನು ಬಳಸಿ 
ಕೀರ್ತನೆಗಳನ್ನು ರಚಿಸಲು ತೊಡಗಿದಳು ಅವಳು ರಚಿಸಿದ ಕೀರ್ತನೆಗಳು ಅರ್ಥ 


ಹರಪನಹಳ್ಳಿ ಭೀಮವ್ವ 17 


ಛರಿತವಾಗಿರುತ್ತಿದ್ದವು ಸರಸವಾದ ಶೈಲಿಯಲ್ಲಿ ಚಿತ್ರಿತವಾಗಿರುತ್ತಿದ್ದವು ಮನೋ 
ಜ್ಞವಾದ ಜೀವಂತ ವರ್ಣನೆಗಳಿಂದ ಕೂಡಿರುತ್ತಿದ್ದವು ಆಚಾರ್ಯ ಮಧ್ವರು 
ಖೋಧಿಸಿದ ದ್ವೈತ ಸಿದ್ಧಾಂತಕ್ಕೆ ಅನುಗುಣವಾಗಿರುತ್ತಿದ್ದವು ರಾಮಾಯಣ್ಣ 
ಮಹಾಭಾರತ, ಭಾಗವತ ಮುಂತಾದ ಪುರಾಣ ಪುಣ್ಮಕಧೆಗಳಲ್ಲಿ ಭೀಮವ್ಹನಿಗೆ 
ಇದ್ದ ಆಳೆವಾದ ಜ್ಞಾನವನ್ನು ಕಂಡು ವಿದ್ವಾಂಸರು ಸಹ ಬೆರಗಾಗುತ್ತಿದ್ದರು 

ಭೀಮವ್ಹನಿಗೆ ಭೀಮೇಶಕೃಷ್ಣನೇ ಮಗುವಾಗಿ, ಜೊತೆಗಾರನಾಗಿ ತಂದೆ 
ಯಾಗಿ, ಸ್ವಾಮಿಯಾಗಿ ಆರಾಧ್ಯದೇವನಾಗಿ ನಾನಾ ವಿಧವಾದ ಲೀಲೆಗಳನ್ನು 
ತೋರಿಸಿದನು 


ಜೇಡನೆಂದರೂ ಹೊಮ್ಮುವ ಹಾಡು 


ಕಸ್ತೂರಿಯ ಕಂಪು ತಾನಾಗಿ ಹರಡುವ ಹಾಗೆ ಭೀಮವ್ವನ ಅಸಾಮಾನ್ಮ 
ವಾದ ಪ್ರತಿಭಾಶಕ್ತಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆಲ್ಲಾ ಆಳಿಯತೊಡಗಿತು 
ಬಹಳ ಜನ ಅವಳ ಬಗ್ಗೆ ಪೂಜ್ಮವಾದ ಭಾವನೆಗಳನ್ನು ಹೊಂದಿದ್ದ ರು ಕೆಲವು 
ಹೆಂಗಸರು ಅವಳ ಹಾಡಿನ ಮೋಡಿಗೆ ವಶವಾಗಿ ತಮಗೆ ಇಷ್ಟವಾದ ಹಾಡುಗ 
ಳನ್ನು ಅವಳಿಂದ ಹೇಳಿಸಿಕೊಂಡಿದ್ದರು ಪ್ರತಿನಿತ್ಯವೂ ಮನೆಯಲ್ಲಿ ಅವುಗಳನ್ನು 
ಭಕ್ತಿಯಿಂದ ಹೇಳಿಕೊಳ್ಳುತ್ತಿದ್ದರು 


ಬೀಮವ್ಹನ ಬಗ್ಗೆ ಗೌರವ ಭಾವನೆಯನ್ನು ಹೆಇಂದಿದ್ದವರು ಇದ್ದ ಹಾಗೆ 
ಅಡಳ ಕಾವ್ಮ ರಚನಾ ಸಾಮರ್ಥ್ಯ ಮತ್ತು ಕಂರಮಾದುರ್ಯಗಳನ್ನು ಕಂಡು 
ಮಾತ್ಸರ್ಯಪಡುವವರೂ ಕೆಲವರಿದ್ದರು ಅವರು ಭೀಮವ್ವನನ್ನು ತೀರ ಕೇವಲ 
ವಾಗಿ ಕಾಣುತ್ತಿದ್ದರು ಕವಿತಾ ಮಾಡುವ ದಾಸಿ ಎಂದು ಹಿಂದಿನಿಂದ ಹೀಗಳ 
ಯುತ್ತಿದ್ದರು ಆ ವಿಚಾರ ಭೀಮವ್ವನಿಗೂ ಒಳಿದಿತ್ತು ಆದರೆ ಅದನ್ನು ಅವಳು 
ಮನಸ್ಸಿಗೆ ಹಚ್ಚಿ ಕೊಳ್ಳು ಿತ್ತಿರಲ್ಲಿ “ಹಂಗಿಸುವವರೆಲ್ಲಾ ನನ್ನ ಹಿತ.ಕಿಂತಕರು 
ಎಂಬ ಉದಾತ್ತವಾದ ಭಾವನೆಯಿಂದ ಅವಳು ತನ್ನನ್ನು ಅಸಡ್ಡೆ ಮಾಡುವವ 
ರೂ ಆದರವನ್ನು ಮಾಡುತ್ತಿದ್ದಳು 


2 


18 ಹರಪನಹಳ್ಳಿ ಫೀಮವ್ವ್ಚ 


ಒಂದೊಂದು ಸಲ ಜನಗಳ ಅಪಹಾಸ್ತ ಮೆತ್ತು ಚುಚ್ಚುನುಡಿಗಳು ಮಿತಿ 
ಮೀರಿದಾಗ ಬೇಸರಗೊಂಡು ಇನ್ನುಮುಂದೆ ಹಾಡುಗಳನ್ನು ಹೇಳಕೂಡದು' 
ಎಂದು ಭೀಮವ್ವ ತೀರ್ಮಾನ ಮಾಡುತ್ತಿದ್ದಳು ಆದರೆ ಅದು ಅವಳಿಂದ ಸಾಧ್ಯ 
ವಾಗುತ್ತಿರಲಿಲ್ಲ ಭಕ್ತಿಪರವಶನಾಗಿದ್ದಾಗ ಬೀಮವ್ಚ ಮಮರೆಯುತ್ತಿದ್ದಳು 
ಆಗ ಅವಳಿಗೆ -ಳಿಯದ ಹಾಗೆ ಅವಳಿಂದ ಹಾಡುಗಳು ಹೊರಹೊಮ್ಮುತ್ತಿದ್ದವು 


KKK ೫ 


ಕೃತಿಗಳ ಪರಿಚಯ 


ಭೇಮವ್ವ ಸುಮಾರು ನೂರಅರವತ್ತು ಕೃತಿಗಳನ್ನು ರಚಿಸಿದಳೆಂದು 
ತಿಳಿದುಬರುತ್ತದೆ. ಆದರೆ ಅವಳ ಬಹಳಷ್ಟು ಕೃತಿಗಳಿಗೆ ಇನ್ನೂ ವ್ಯಾಪಕವಾದ 
ಪ್ರಚಾರ ಸಿಕ್ಕಿಲ್ಲ ಇತ್ತೀಚೆಗೆ ಕೆಲವು ಮಾತ್ರ ಅಲ್ಲಲ್ಲಿ ಅಚ್ಚಾಗಿರುವುದು ಕಂಡು 
ಬರುತ್ತವೆ ಭೀಮವ್ವನ ವಂಶಸ್ಥರು ಮಾತ ಶ್ರ ಅವಳ ಎಲ್ಲಾ ಕೃತಿಗಳನ್ನೂ ಒಹಳ 
ಜೋಪಾನವಾಗಿ ಉಳಿಸಿಕೊಂಡು ಬಂದಿದ್ದಾರೆ ಸರಳವಾದ ತಿರುಳಿನ, ತಿಳಿಯಾದ 
ಶೈಲಿಯ ಅವಳ ಕೃತಿಗಳಿಗೆ ವ್ಯಾಪಕವಾದ ಪ್ರಚಾರ ಸಿಕ್ಕದಿದ್ದರೂ ಜನಗಳು 
ಆವುಗಳನ್ನು ಮರೆತಿಲ್ಲ ಭಕ್ತಿಯ ಸುಂದರ ಚೌಕಟ್ಟಿನೊಳಗೆ ಅಮೂಲ್ಯವಾದ 
ಅಧ್ಯಾತ್ಮ ನಿಧಿಯನ್ನೇ ಅಡಗಿಸಿಕೊಂಡಿರುವ ಅವಳ ಕೃತಿಗಳು ಜನ-_ಜೀವನದೊಂ 
ದಿಗೆ ಜನಪದ ಗೀತೆಗಳಂತೆ ಬೆರೆತುಹೋಗಿವೆ 


ಭೀಮವ್ಹನ ಕೃತಿಗಳಲ್ಲಿ ದೀರ್ಥವಾದ ಹಾಡುಗಳು (ಪೌರಾಣಿ ಚರಿತೆ 
ಗಳು), ಕೀರ್ತನೆಗಳು, ಸುಳಾದಿ, ಉಗಾಭೋಗ, ಆರತಿ ಹಾಡುಗಳು ಮುಂತಾ 
ದವು ಅವಳೆ ಸಹಜ ಪ್ರತಿಬೆಗೆ ಕೈಗನ್ನಡಿ” ಕಾಗಿವೆ. ದೀರ್ಫವಾದ ಹಾಡುಗಳ ಪೈಕಿ 
ಸುಭದ್ರಾ ಕಲ್ಮಾಣ, ನಳಚರಿತ್ರೆ, ಮುಂಗ್ಕುದ ಹಾಡು, ರತಿಕಲ್ಮಾಣ ಸುಧಾ 
ಮನ ಹಾಡು, ಶಕುಂತಲಾ ಚರಿತ್ರೆ, ಕೃಷ್ಣದಾನವೃತ ಮುಂತಾದವು ತಮ್ಮದೇ 
ಆದ ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿವೆ ಭಕ್ತಿಯ ರಭಸದಲ್ಲಿ ರಚಿತ 


20 ಹರಪನಹಳ್ಳಿ ಭೀಮಸ್ಯ 


ಮಗಿರುವ ಆ ಹುಡುಗಳು ಒಂದೊಂದೂ ಒಂದು ಪುಸ್ತಕವಾಗುವಷ್ಟು ದೊಡ್ಡ 
ದಾಗಿವೆ ಫೀಮವ್ವ ಅವುಗಳಲ್ಲಿ ಪದ್ಯ ಮತ್ತು ಗದ್ಮ ಶೈಲಿಗಳೆರಡನ್ನೂ ಹದವಾಗಿ 
ಬಳಸಿಕೊಂಡಿದ್ದಾಳೆ ಹೆಚ್ಚು ಶ್ರಮಪಡದೆ ಪದಗಳಿಗಾಗಿ ತಿಣುಕದೆ ಆಕಿ ನಿರರ್ಗಳ 
ವಾಗಿ, ಸುಲಲಿತವಾಗಿ ಹಾಡಿದ್ದಾಳೆ ರಸಭಂಗವಾಗದಂತೆ, ಭಾವನೆಗಳನ್ನು ಸರಳ 
ವಾದ ಭಾಷೆಯ ಮೂಲಕ ಅಭಿವ್ಯಕ್ತಗೊಳಿಸುವ ಚಮತ್ಕಾರವನ್ನು ಭೀಮವ್ವ 
ಮೈಗೂಡಿಸಿಕೊಂಡಿದ್ದಾಳೆ ಕೃತಿಗಳು ಉದ್ದವೆನಿಸಿದರೂ ಬೇಸರ ತರುವುದಿಲ್ಲ 
ಓದಿಸಿಕೊಂಡು ಹೋಗುತ್ತವೆ ತಿಳಿನೀರಿನಿಂದ ಹರಿಯುವ ವಿಶಾಲ ನದಿಯಂತೆ 
ಮನಸ್ಸಿಗೆ ಆಹ್ಹಾ ದಕರವಾದ ಅನುಭವವನ್ನು ತಂದುಕೊಡುತ್ತವೆ ಕಣ್ಣಿನ 
ಮುಂದೆಯೇ ನಡೆಯುತ್ತಿರುವಂತೆ ಭಾಸವಾಗಿ ಅದರಲ್ಲಿನ ವಾತ್ರಗಳು ಜೀವಂತ 
ವೆನಿಸುತ್ತವೆ 


ತನ್ನ ಆರಾಧ್ಮ ದೈವವಾದ ಭೀಮೇಶಕೃಷ್ಣ ನನ್ನು ಹಾಡಿ ಕೊಂಡಾಡು 
ವುದರಲ್ಲಿ ಭೀಮವ್ವನಿಗೆ ಎಲ್ಲಿಲ್ಲದ ಉತ್ಸಾಹ ತಾನು ಸೃಷ್ಟಿಸುವ ಪಾತ್ರಗಳ 
ಮೂಲಕ ಶ್ರೀಹರಿಯನ್ನು ಸೊ ಸ್ತೋತ್ರ ಮಾಡುವ ಅವಳ ಸರಿಯೇ. ಒಂದು ಸೊಗಸು 


ಮಾಧವ ಮಧುಸೂದನ ಹರಿ 
ಯಾದವೇಶನೇ ರಾಧಾವಲ್ಲಭ 


ಆದಿಮೂರುತಿ ಅನಲಾಂತರ್ಗತ 
ನೀ ದಯಾಂಬುಧಿ ನಿಂದು ರಕ್ಷಿಸೋ 


ಯುದುಶುಲೇಶನೆ ವಿಶ್ವ ಗುಪ್ಪನೆ 
ಹೃ ದಯವಾಸನೆ ರುಕಿ ಓಣೀ ಪತಿ 


ಪದುಮನಾಭನೆ ಪರಮ ಆಪ್ತನೆ ಜ- 
ಗದೊಳ್ಳಾ ಪ್ರನೆ ನೀ ನಿರ್ಲಿಪ್ತನೆ 


ಕದ 
ಜಗದೊಳೋರ್ವನೆ ಜನದೊಳಾ ರ್ಬ್ಹುನೆ 
ಸುಗುಣ ಶೂರನೆ ಸುಂದರ ಗಂಭೀರನೆ 


ಹರಪನಹಳಿ ) ಭೀಮವ್ನ 21 


ಅಚ್ಚು ತೆನೆ ಶ್ರೀವತ್ಸ ಧಾರಿ ಮ 
ನಿಚ್ಛೆ ಪೂರ್ಣಮಾಡಿಂದಿರಾಪತಿ 


ಭೃತ್ಯ ವತ್ಸಲ ಬಿರುದು ನಿನ್ನದು 
ಸತ್ಮಭಾಮೇರ ಕಾಂತ ಕರುಣಿಸೋ 
ಕಂತುಪಿತನೆ ಎನ್ನಂತರಂಗದ 

ಪಂಧ ಗೆಲಿಸೋ ಪರಮಪುರುಷನೆ 


ಶೇಷಶಯನ ಶ್ರೀನಾಥ ಪ್ರಭುವೆ ಎ._ 
ನ್ನಾಸೆ ಗೆಲಿಸೋ ಭೀಮೇಶಕೃಷ್ಣ ನೇ 


ಹೀಗೆ ತೈಲಧಾರೆಯಂತೆ ನಿರಂತರವಾಗಿ ಚಿಮ್ಮುವ ಪರಿಶುದ್ಧ ಕೃಷ್ಣ 
₹9 
ಭಕ್ತಿಯೇ ಭೀಮವ್ವನ ಕೃತಿಗಳ ಜೀವಾಳೆ 


ಕೃತಿಗಳ ಒಳನೋಟ 


ಸುಭದ್ರಾ ಕಲ್ಮಾಣದಲ್ಲಿ ಶ್ರೀಕೃಷ್ಣನ ತಂಗಿಯಾದ ಸುಭದ್ರೆ ಮತ್ತು 
ಅರ್ಜುನನ ವಿವಾಹವೇ ಕಥಾವಸ್ತು ಕೃಷ್ಣನಿಗೆ ಸುಭದ್ರೆಯನ್ನು ತನ್ನ ಪ್ರಿಯ 
ಸಖನಾದ ಅರ್ಜುನನಿಗೆ ಧಾರೆಯೆರೆದು ಕೊಡುವ ಆಸೆ ಆದರೆ ಅಣ್ಣನಾದ 
ಬಲರಾಮನಿಗೆ ಇದು ಇಷ್ಟವಿಲ್ಲ ಸುಭದ್ರೆಯನ್ನು ಕೌರವಧಿಪತಿಯಾದ 
ದುರ್ಯೋಧನನಿಗೆ ಕೊಡಬೇಕೆಂಬುದು ಅವನ ಬಯಕೆ ಸುಭದ್ರೆಗೆ ಮಾತ್ರ 
ಅರ್ಜುನನ ಮೇಲೇ ಮನಸ್ಸು ತಂಗಿಯ ಮನದಿಂಗಿತವನ್ನು ತಿಳಿದ ಕೃಷ್ಣ ಒಂದು 
ಉಪಾಯ ಹುಡುಕುತ್ತಾನೆ ಅದರಂತೆ ಅರ್ಜುನ ಸನ್ಯಾಸಿಯ ವೇಷದಲ್ಲಿ 
ಬಲರಾಮನ ಬಳಿಗೆ ಬರುತ್ತಾನೆ. ಬಲರಾಮನಿಗೆ ಸನ್ಮಾಸಿ ಸಂತರೆಂದರೆ ಬಹಳ 
ಗೌರವ ಅವನು ಆ ಸನ್ಮಾಸಿಯನ್ನು ತುಂಬಾ ಆದರದಿಂದ ಬರಮಾಡಿಕೊಳ್ಳು 
ತ್ತಾನೆ ಇಲ್ಲೇ ಕೆಲವು ದಿನಗಳಿದ್ದು ನಮ್ಮ ರಾಜ್ಯವನ್ನು ಪುನೀತಮಾಡಬೇಕೆಂದು 
ಬೇಡಿಕೊಳ್ಳುತ್ತಾನೆ ತನ್ನ ಅರಮನೆಯಲ್ಲೇ ಎಲ್ಲಾ ವಿಧವಾದ ಸೌಕರ್ಯಗಳನ್ನೂ 
ಒದಗಿಸಿ ತಂಗಿಯಾದ ಸುಭದ್ರೆಯನ್ನೇ ಆ ಸನ್ಯಾಸಿ ಮಹಾಶಯರ ಸೇವೆಗೆ ನೇಮಿ 
ಸುತ್ತಾನೆ ಇದನ್ನು ಕಂಡು ಕೃಷ್ಣನಿಗೆ ವ್ಯಾಕಾಲವಾಗುತ್ತದೆ 


22 ಹರಪನಹಳ್ಳಿ ಭೀಮವ್ವ 


ಬ್ಮಾಡವೋ ಅಣ್ಣ ಬ್ಮಾಡಬ್ಮಾಡವೋ 

ಬ್ಮಾಡಬ್ಮಾಡಣ್ಣಯ್ಮ ಬೇಡಿಕೊಂಡ್ಲೇಳುವೆ 

ನಾಡೊಳಗಿದು ಹಾಸ್ಕ ಗಾಡಿಕಾರ ತಿಯೀತ” 

ಎಂದು ಹೇಳಿ ದೊರೆಮಕ್ಕಳಂತೆ ತೋರುವ” ಅವನನ್ನು ಅರಮನೆಗೆ ಸೇರಿಸದಂತೆ 
ಎ.್ವರಿಕೆ ಕೊಡುತ್ತಾನೆ ಸದನಕ್ಕೆ ಕರೆದೊಯ್ಮದರೆ ಕದನಕ್ಕೆ ಕಾರಣವಾಗಬಹುದು 
ಅದೂ ಅಲ್ಲದೆ ಆತ 

"ಪಾಶಗಾರನಾಗಿ ತೋರುವನು ಹೆಣ್ಣಿ 

ನಾಸೆಯಿಂದಲಿ ಬಂದಿಹನು ಚಲ್ವ 

ಮೀಸೆ ಪ್ರಾಯದಿ ಮೋಹಿಸುವನು” 

ಎನ್ನುತ್ತಾನೆ 


ಬಲರಾಮನಿಗೆ ತಮ್ಮನ ಮಾತಿನಲ್ಲಿ ನಂಬಿಕೆಯಿಲ್ಲ ತೇಜಸ್ವಿಗಳೂ, ಸಾತ್ವಿ 
ಕರೂ ಆಗಿರುವ ಯ.ವಸನ್ಯಾಸಿಗಳು ಅನಾಯಾಸವಾಗಿ ಮನೆಗೆ ಬಂದಿರುವಾಗ 
ಕೃಷ್ಣನ ಕುಚೋದ್ಮ ಅವನಿಗೆ ಹಿಡಿಸುವುದಿಲ್ಲ 


ಸಿಂಹಕ್ಕೆ ನರಿಯೆಂದಾಡುವರೆ | ಹಡೆದವ್ವ 
ಗೆಲ್ಲಾ ದರೂ ದಾಸಿ ಎಂಬುವರೆ ? 
ಅನ್ಮಾಯ ಮಾತನಾಡುವರೆ । ಇಂಧ 
ಸನ್ಮಾಸಿಗಳಿಗೆ ಹೆಣ್ಣಿ ನಾಶೆಯೆಂಬುವರೇ ? 
ಬೆಣ್ಣೆಗಳ ನೆ ಅಪಹಾಸ್ಯ ಮಾಡುವರೇ ? 
ಉಡುವ ಸೀರೆಗಳನ್ನು ಕದ್ದಿ । ನೀ ಕಡ 
ಆಲದ ಮರವನೇರಿದ್ದು ಪ್ರಸಿದ್ಧಿ 1 
ಮಡದಿಯರ ಕೂಡ ಕುಚೋದ್ಕ | 
ಇನ್ನೂ ಬಿಡಲೊಲ್ಲ ಭೀಮೇಶಕೃಷ್ಣ 
ನಿನ್ನ ಬುದ್ಧಿ ಳಿ 

ಏಂದು ತಮ್ಮನ ಮೇಲೆ ಕೋಷಿಸಿಕೊಳ್ಳುತ್ತಾನೆ 


ಹರಪನಹಳ್ಳಿ ಭೀಮವ್ವ ೨3 


ಅಕ್ರೂರವರದನ ಧಿಕ್ಕಾರ ಮಾಡಿ ಪಲ್ಲಕ್ಕಿಯೊಳಗೆ ಂತಿಶ್ರೇಷ್ಮರ 
ಕರೆದುತಂದ' ಬಲರಾಮನಿಗೆ ಕೃಷ್ಣನ ಮಾತುಗಳು ಅರಿವಿಗೆ ಬಂದಿದ್ದು ಆ 
ಸನ್ಮಾಸಿ ಸುಭದ್ರೆಯನ್ನು ಹಾರಿಸಿಕೊಂಡು ಹೋದಮೇಲೆ ಆಗ ಅವನು ಕೈಕ್ಕೆ 
ಹಿಸುಕಿಕೊಂಡು ಪೇಚಾಡುತ್ತಾನೆ 


ಕೃಷ್ಣ ಮಾತ್ರ ಈ ಪ್ರಕರಣದಲ್ಲಿ ತನ್ನ ಪಾತ್ರ ವೇನೂ ಇಲ್ಲವೆಂಬಂತೆ 
ಎಷ್ಟು ಹೇಳಿದರೆನ್ನ ಮಾತು ನಿಷ್ಮುರವಾಯ್ತು 
ಕಟ್ಟಕಡೆಗೆ ಎನ್ನ ಮಾತು ಅಷ್ಟೂ ನಿಜವಾಯ್ತು 
ಎನ್ನುತ್ತಾನೆ 
ಈ ಕೃತಿಯಲ್ಲಿ ಭೀಮವ್ವ ತೋರಿರುವ ನಿರೂಪಣಾ ಕೌಶಲ್ಮ ಮನಸೆಳೆಂ. ಯಿ 
ವಂತಹುದು ಪ್ರಧಾನವಾದ ಕೃಷ್ಣಭಕ್ತಿಗೆ ಕುಂದುಬರದಂತೆ ಅವಳು ಹಾಸ್ಕರಸ 
ಮತ್ತು ಶೃಂಗಾರರಸಗಳನ್ನು ಇಲ್ಲಿ ಯಶಸ್ವಿಯಾಗಿ ವ್ರಯೋಗಿಸಿದ್ದಾಳೆ 


ಮೋಹಕ ಕಾವ್ಯಶಕ್ತಿ 


ಸುಧಾಮನ ಚರಿತೆಯೂ ಸಹ ವಿಶಿಷ್ಟವಾದ ಶೈಲಿಯಲ್ಲಿ ರಚಿತವಾಗಿದೆ 

ಪ್ರಾಸಬದ್ಧ ವಾಗಿ, ದ್ವಿ ಪದಿಯಲ್ಲಿ ಸರಸವಾಗಿ ಓದಿಸಿಕೊಳ್ಳು ವ ಇದರಲ್ಲಿ ಮಿಂಚುವ 

ಕಾ ಶಕ್ತಿ ಮೋಹಕವಾದದು. ಬಾಷೆಯ ಮೇಲೆ ಒಮದ್ದ ನಿಗಿರುವ ಅಸಾ 
ಮಾನ್ಯ ಪ್ರಭುತ್ವ ಎಸ್ಮಯ ಕವಿಸಿಬಿಡುತ್ತ ದೆ 


ಹೆ 


ಸ್ನೇಹದ ಸುತ್ತ ಈ ಕೃತಿ ಹೆಣೆಯಲ್ಪಟ್ಟಿದೆ ಸುಧಾಮ ಕಡುಬಡವ ಜೊತೆಗೆ 
ಅವನಿಗೆ ಮನೆ ತುಂಬಾ ಮಕ್ಕಳು ಸಂಸಾರವನ್ನು ಸರಿಯಾಗಿ ತೂಗಿಸುವುದೇ ಕಷ್ಟ 
ಆದರೆ ಸುಧಾಮ ಮಹಾ ಸ್ವಾಭಿಮಾನಿ ಸ್ನಾನ ಹೋಮ ಜಪವ ಮಾಡಿ ನೇಮ 
ನಿಷ್ಠೆಯಿಂದ ಉಪ್ಪು, ದಾನವನ್ನು ಬೇಡಿ ಕಾಲ ಕಳೆಯುತ್ತಿದ್ದ ಆರ ಕಡೆಗೆ 
ಹೆಂಡತಿಯ ಮಾತಿಗೆ ಕಟ್ಟುಬಿದ್ದು ತನ್ನ ಬಾಲ್ಕ ಸ್ನೇಹಿತ ಮತ್ತು ದ್ವಾರಕಾಧೀಶ 
ನಾದ ಶ್ರೀಕೃಷ್ಣನ ಬಳಿಗೆ ಸಹಾಯ ಯಾಚಿಸಲು ಬರುತ್ತಾನೆ 


ಶ್ರೀಕೃಷ್ಣ ಮತ್ತು ಅವನ ಬಾಲ್ಕಸ್ನೇಹಿತರಾದ ಸುಧಾಮನ ಮಧುರ 


24 ಹರಪನಹಳ್ಳಿ ಭೀಮವ್ವ 


ಸುಧಾಮ ಶ್ರೀಕೃಷ್ಣನನ್ನು ಕಾಣಲು ದ್ವಾರಕಾಪುರಕ್ಕೆ ಬರುಪ ಪರಿಯನ್ನು 
ಭೀಮವ್ವ ಮನಮುಟ್ಟುವ ಶೈಲಿಯಲ್ಲಿ ಚಿತ್ರಿಸುತ್ತಾಳೆ 


“ಹುಟ್ಟ ಮೊದಲೆ ಅನ್ನ ತನ್ನ ಹೊಟ್ಟೆಗುಂಡ ಮೆನುಜನಲ್ಲ 
ಗಟ್ಟಿ ಗಾಳಿ ಬರಲೀಗ್ದಾರುದಂತೆ ತೋರುವ | 


ಅಸ್ತಿ ಚರ್ಮ ಆತನಂಗಕ್ಷತ್ತಿಕೊಂಡ ಹೊಟ್ಟೆಬೆನ್ನು 
ಮತ್ತೆ ನಡೆಯಲಾರ ಮಾತನಾಡಲಾರನು | 


ದೊಡ್ಡನಾಮ ಹಚ್ಚಿಕೊಂಡು ಮ.ದ್ರೆಮಯ್ಮಲೊತ್ತಿಕೊಂಡು 
ಶುದ್ಧ ಚಂದ್ರಮನ ಕಾಂತಿ ತೋರುತ್ತಿದ್ದನು । 


ಛಿದ್ರವಾದ ಬಟ್ಟೆಯುಟ್ಟು ಚಿಗುರು ತುಳಿಸಿ ಕಿವಿಯಲ್ಲಿಟ್ಟು 
ಪದ್ಮನಾಭ ಪಾಲಿಸೆನುತ ಕೂಗುತ್ತಿದ್ದನು | 


ಪ್ರಿಯ ಸ್ನೇಹಿತನಾದ ಸುಧಾಮನನ್ನು ನೋಡಿದ ಕೂಡಲೆ ಲೀಕೃಷ್ಣ ನಿಗೆ ಆನಂ 
ದದ ತರಂಗಗಳು ಉಕ್ಕೇರುತ್ತವೆ ಅವನು ಸುಧಾಮನನ್ನು ತುಂಬಿದ ಹೃದಯ 
ದಿಂದ “ಕರೆಸಿ ಕರವ ಪಿಡಿದು ಕುಳ್ಳಿರಿಸಿ ದಿವ್ಕಾಸನದ ಮೇಲೆ, ತರಿಸಿ ಚಾಮರದ 
ಗಾಳಿ” ಹಾಕುತ್ತಾ ಪನ್ನೀರು ತಂದು ಪಾದ ತೊಳೆದು ದ್ರಾಕ್ಷಿ ಕಿತ್ತಳಿಹಣ್ಣು ಎಳೆ 
ನೀರು ತಂದು” ಆದರೋಪಚಾರ ಮಾಡುತ್ತಾನೆ ಪದುಮನಾಭ ಹರುಷದಿಂದ 
ಮುದದಿ ಮಾತನಾಡಿದನು | ಮದುವೆಯಾಯಿತೇನೋ ಸಖನೆ ಎಂದು ಕೇಳಿದ ? 
ನಂತರ ಕೃಷ್ಣ “ಅಣ್ಣ ನಮ್ಮತ್ತಿಗೆ ನಮಗೇನು ಕಳಿಸಿದಳು । ನಿನ್ನ ಹೆಗಲಗಂಟು 
ಬಿಚ್ಚೆ ತೋರಿಸು” ಎಂದು ಪ್ರಶ್ನಿಸಿ ಸುಧಾಮ ತಂದ ಅವಲಕ್ಕಿಯನ್ನು ಪ್ರೀತಿ 
ಯಿಂದ ಸ್ವೀಕರಿಸಿ, ಅದನ್ನು ಅಕ್ಷಯವನ್ನಾಗಿ ಮಾಡಿ ತನ್ನ ಎಲ್ಲಾ ಮಹಿಷಿಯ 
ರಿಗೂ ಹಂಚುತ್ತಾನೆ ಬಾಲ್ಯದಲ್ಲಿ ನಡೆದ ಗುರುಕುಲವಾಸದ ಘಟನೆಗಳನ್ನೆ ಲ್ಲಾ 
ತುಂಬಾ ಸಲಿಗೆಯಿಂದ ಮಿತ್ರನೊಂದಿಗೆ ಮೆಲುಕು ಹಾಕುತ್ತಾನೆ 


ಆದರೆ ಸುಧಾಮನಿಗೆ ಮಾತ್ರ ಇದನ್ನೆಲ್ಲಾ ಕಂಡು ತುಂಬಾ ಸಂಕೋಚ 
ವಾಗುತ್ತದೆ ತನ್ನ ಬಡತನವನ್ನು ಹೇಳಿಕೊಂಡು ಕೃಷ್ಣನಿಂದ ಸಹಾಯ ಪಡೆ 


ಹರಪನಹಳಿ ಗೆ ಭೀಮವ್ನ 25 


ಯುವ ಮನಸ್ಸೇ ಅವನಿಗೆ ಬರಲಿಲ್ಲ ಅಷ್ಟು ದೊಡ್ಡ ದ್ವಾರಕಾಧೀಶನೆದುರಿಗೆ 
ಬಾಲ್ಕದ ಗೆಳೆತನವನ್ನು ದುರುಪಯೋಗಪಡಿಸಿಕೊಂಡು ನನ್ನ ಸಂಸಾರಕ್ಕೆ 
ಸಹಾಯ ಮಾಡು” ಎಂದು ಕೇಳಿಕೊಳ್ಳುವುದು ಅವನಿಗೆ ಸರಿಯೆನ್ನಿ ಸಲಿಲ್ಲ 


ಸುಧಾಮ ಏನನ್ನೂ ಕೇಳಿಕೊಳ್ಳದೆ ಹಾಗೇ ಮನೆಗೆ ಹಿಂದಿರುಗುತ್ತಾನೆ 
ಮರಳಿ ಊರಿಗೆ ಬಂದು ತನ್ನ ಮನೆಯ ಸಮೀಪ ನಿಂತು ನೋಡುತ್ತಾನೆ ಅವನಿ 
ಗಾಗುವ ಆಶ್ಚರ್ಯ ಅಷ್ಟಿಷ್ಟಲ್ಲ ಸುತ್ತಮುತ್ತಲೂ ಅಷ್ಟಐಶ್ಚರ್ಯಗಳು 
ತುಂಬಿವೆ ತನ್ನ ಮುರುಕಲು ಮನೆಯ ಜಾಗದಲ್ಲಿ ಬಂಗಾರದ ಬಂಗಲೆಯಿದೆ ! 
ಸುಧಾಮ ಒಳ್ಳೆ ಹುರುಪಿನಿಂದ ಮನೆಯೊಳಕ್ಕೆ ನುಗ್ಗುತ್ತಾನೆ ಆದರೆ ಬಾಗಿಲಲ್ಲಿ 
ನಿಂತಿದ್ದ ಕಾವಲುಗಾರರು ಆ ಬಡ ಬ್ರಾಹ್ಮಣನನ್ನು ತಡೆಯುತ್ತಾರೆ ಆಗ 
ಸುಧಾಮನಿಗೆ ತನ್ನ ಮೇಲೆಯೇ ಜಿಗುಪ್ಸೆ ಹುಟ್ಟುತ್ತದೆ “ಎತ್ತಹೋದರೆನ್ನ 
ಪ್ರಾರಬ್ದ ಬೇರೆ ಆಗುವುದೆ । ಸತ್ಯವಾದ ಬ್ರಹ್ಮಬರಹ ತಪ್ಪದೆಂದು ಪೇಚಾಡಿ 
ಕೊಳ್ಳುತ್ತಾನೆ ಜೊತೆಗೆ ಕೃಷ್ಣನ ಮೇಲೆ ಅಸಾಧ್ಮ ಕೋಪವೂ ಬರುತ್ತದೆ ನನ್ನಂ 
ಥಹ ಬಡಬ್ರಾಹ್ಮಣನನ್ನು ಹೀಗೆ ಬಳಲಿಸುವುದು ನಿನಗೆ ಭೂಷಣವೇ ಕೃಷ್ಣ 
ಎಂದು ಹೇಳಿಕೊಳ್ಳುತ್ತಾ ಅವನ ಮೋಲೆ ನಿಂದಾಸ್ತುತಿಯನ್ನು ಪ್ರಯೋಗಿಸುತ್ತಾನೆ 


ಭಾಳ ಎಡವನೆಂದುಯೆನ್ನ ಕೀಳು ಮಾಡಿದ್ಯಾಕೋ ಸ್ಥಾಮಿ 
ಕೇಳಿ ಬಲ್ಲೆ ನಿನ್ನ ಸಂಸಾರ ಸುಖವನು 1 


ನೀರೊಳಗೆ ಮಿನಾಗ್ಕೊಳತು ನಾರುತ್ತಿದ್ದ ಬೆಟ್ಟದ 
ಹೇರ ಭಾರಕ್ಕಂಜಿ ಮೋರೆ ಕೆಳಗೆ ಮಾಡಿದ್ಕೋ 


ಬೇರ ತಿಂದು ಗುಡ್ಡ ಗಂಹರೆ ತಿರುಗಿ ಕಂಬದೊಳೆಗೆ 
ಸೇರಿ ಕರುಳ ಹಾರಕ್ಕಾಗಿ ತೆರೆದು ಬಾಯನು । 
ನೀನು ನನ್ನಂಥ ಬಡವನಾಗಿ ಬೇಡಿಕೊಂಡು ಭೂಮಿ... 
ದಾನ ಬೇಡಿ ಕಾಲ ಕಳೆಯಲಿಲ್ಲವೆ । 


ನಾರನುಟ್ಟು ನಾರಿಜಿಟ್ಟು ಘೋರ ಅರಣ್ಮ ತಿರುಗಿ 
ಚೋರತನವ ಮಾಡಿ ಬೈಸಿಕೊಳ್ಳಲಿಲ್ಲವೆ [ 


26 ಹರಪನಹಳ್ಳಿ ಭೀಮವ್ಳ 


ಬತ್ತಲಿದ್ದು ಬಿಳಿಯ ಕೋರಿ ಕಾಣದಂತೆ ನೀನು ಚಿಚ್ಚು 
ಕತ್ತಿ ಹಿಡಿದು ಕಲಿಗಳ್ಲಿಂದೆ ತಿರುಗಿದ್ಯಾತಕೇ | 


ಎಂದು ಮುಂತಾಗಿ ಹಂಗಿಸುತ್ತಾ ದಶಾವತಾರದ ವರ್ಣನೆ ಮಾಡುತ್ತಾನೆ 


ಬಾರ್ಯಳಿದ್ದು ಬಸಿರು ಬಾಣಂತಿ ಖರ್ಬಗಿಲ್ಲವೆಂದು ನಾಭಿಯಿಂದ ಪಡೆದ್ಯೋ 
ನಾಲ್ಕು ಮೋರೆ ಶಿಶುವನು ಎಂದು ಹಾಸ್ಕರ್ವಡುತ್ತಾನೆ ಕಡೆಗೆ ಸುಧಾಮನ 
ಮೇಲೆ ಶ್ರೀಕೃಷ್ಣನ ಅನುಗ್ರಹವಾಗುತ್ತದೆ ಹೆಂಡತಿ ಮಕ್ಕಳು ಓಡೋಡಿ ಬಂದು 
ಅವನನ್ನು ಆದರದಿಂದ ಸ್ವಾಗತಿಸುತ್ತಾರೆ 


ಇಲ್ಲಿ ಸುಧಾಮನ ಮೂಲಕ ತನ್ನ ನಿಷ್ಕಲ್ಮಶವಾದ ಸಧೃಡ ಕೃಷ್ಣ ಭಕ್ತಿ 
ಯನ್ನು ಭೀಮವ್ವ ಧಾರೆ ಧಾರೆಯಾಗಿ ಹರಿಸಿದ್ದಾಳೆ ಸಿಕ್ಕಿದ ಅವಕಾಶಗಳನ್ನು 
ಸೂಕ್ತವಾಗಿ ಬಳಸಿಕೊಂಡು ಶಾಸ್ತ್ರಾ ರ್ಥಕ್ಕೆ ವಿರುದ್ಧವಾಗದ ಹಾಗೆ ಫೀಕೃಷ್ಣ ನ 
ಲೀಲೆಗಳನ್ನು ವರ್ಣನೆ ಮಾಡುವುದು ಭೀಮವ್ವನಿಗೆ ಸಿದ್ಧಿ ಸಿದ ಕಲೆ ಸರಸವಾಗಿ 
ಸಾಗಿರುವ ನಿಂದ್ಕಾಸ್ತುತಿಗಳೂ ಸಹ ತಿರಸ್ಕಾರಕ್ಕೆ ತಿರುಗದೆ ಆಳವಾದ ಭಕ್ತಿಗೆ 
ದಾರಿಮಾಡಿಕೊಹುತ್ತವೆ 


ವರ್ಣನಾ ಕೌಶಲ್ಯ 


ಅರವತ್ತೊಂದು ಧ್ವನಿಗಳುಳ್ಳ "ರತಿ ಕಲ್ಯಾಣಿ 'ದ ಹಾಡು ಭೀಮವ್ವನ 
ವರ್ಣನಾ ಕೌಶಲ್ಯಕ್ಕೆ ಕೈಗನ್ನಡಿಯಾಗಿದೆ ಭೀಮೇಶ ಕೃಷ್ಣ ನನುಜೆ ಕೃಷ್ಣೆ 'ಯಾದ 
ದ್ರೌಪದಿಗೆ ಈ ಕಾವ್ಯದಲ್ಲಿ ಪ್ರಮುಖ ಸ್ಥಾ ನವನ್ನು ನೀಡಿ ಅವಳ ಶೌರ್ಯ. ಸಾಹಸ 
ಗಳನ್ನು ಭೀಮವ್ವ ಕೊಂಡಾಡಿದ್ದಾಳೆ 


ರತಿ. ಮನ್ಮಧರ ಮದುವೆಗೆ ವಿಘ್ನವನ್ನುಂಟುಮಾಡುವ ಕೌಂಡ್ರಿಕನನ್ನು 
ನಿವಾರಿಸಲು ಪುರುಷರೆಲ್ಲರೂ ವಿಫಲರಾದಾಗ ದ್ರೌಪದಿ ಕನಲಿ ಕೆಂಡವಾಗಿ ಅವ 
ನನ್ನು ಹತ್ತಿಕ್ಕಲು ತಾನೇ ಹೊರಡುತ್ತಾಳೆ 

“ಪುಂಡ ಕೌಂಡ್ರಿಕ ನಿನ್ನುದರ ಬಗೆದೋಕುಳಿ. ೦ 

ಕೊಂಡವನು ಮಾಡಿ ರಕ್ಷವ ಸೂರೆಮಾಡುತಲಿ ಪ್ರ. 

ಚಂಡ ನಿನ್ನ ಶಿರವ ನಾ ಚೆಂಡಾಡುವೆ 


ಹರಪನಹಳಿ ¥ ಛೀಮವ್ವೆ 27 


ಎಂದು ಭೀಮಪತ್ನಿ ದ್ರೌಪದಿ ಘೋರರೂಪ ತಳೆದು ಗಗನದೆತ್ತರ ಬೆಳೆದು 
ಗರ್ಜಿಸುತ್ತಾಳೆ 

ಬಡಬಡನ್ಹಲ್ಲ ಕಡಿಯುತಲಿ 

ಘಡಿಘಡಿಸುತ ಘನ ಘೋಷದಲಿ 

ಘಡಘಡನ್ನಲ್ಲ ಮುರಿಯುತಲಿ ಧಡ 

ಧಡ ರಥದಿಂದ ಕೆಡೆಯುತಲಿ ವಡಛಡನೆ 

ಸಿಡಿಲಂತೆ ಗರ್ಜಿಸಿ ಒಡಲು ಬಗೆದು ಕಿತ್ತು ಕರುಳ 

ಹಿಡಿದು ಸೂರ್ಮಾಡುತಲಿ ರಕ್ತವ ಅಡವಿಯಲ್ಲಾರ್ಭಟ ಮಾಡುತ 
ವೀರವನಿತೆ ದ್ರೌಪದಿ ಎಿಜೃಂಭಿಸುತ್ತಾಳೆ ಕೌಂಡಿ ತ್ರಿಕನನ್ನು ಮೆಟ್ಟಿ ರತಿ-ಮನ್ಮಧರ 
ಕಲ್ಮಾಣಕ್ಕೆ ಅನುವು ಮಾಡಿಕೊಡುತ್ತಾಳೆ ಪವನನ್ನಲ್ಲಭೆಂು ಶೌರ್ಯವನ್ನು ನೋಡಿ 
ಅಮರಾದಿ ಸುರರೆಲ್ಲ ಅರಳು ಪುಷ್ಪಗಳ ಮಳೆ ಕರೆಯುತ್ತಾರೆ ದೇವಲೋಕದ 
ದುಂದುಮಿ, ಭೇರಿಗಳು ದಂಧಣವೆಂದು ಮೊಳಗುತ್ತಿರಲು ಬ್ರಹ್ಮಭವರು 
ದ್ರೌಪದಿಗೆ "ಜಯಜಯಾ' ಎಂದು ಜೈಕಾರ ಹಾಕುತ್ತಾರೆ 


ಅತಿಭಕ್ತಿಯಿಂದ ದ್ರೌಪದಿಯು ಮನ್ಮಥಗೆ ತಾ 

ರತಿ ತಂದು ಲಗ್ನಮಾಡಿದ ಕಥೆಯ ಕಲ್ಯಾಣ 
ಹಿತದಿಂದ ಹೇಳಿ ಕೇಳಿದ ಜನರಿಗೆಲ್ಲ ಶ್ರೀ. 

ಪತಿ ಒಲಿದುಕೊಡುವ ಕಾಮಿತ ಫಲವ ಕರುಣದಿಂದ 


ಎಂದು ಫಲಸ್ತುತಿಯನ್ನು ಹೇಳಿ ಭೀಮವ್ವ ಕಡೆಗೆ ಮಂಗಳ ಹಾಡಿದ್ದಾಳೆ. ಈ 
ಕಾವ್ಯದಲ್ಲಿ ಭೀಮವ್ಹನ ಅದ್ಭುತ ಕಲ್ಪನಾಶಕ್ತಿ ಮತ್ತು ಸಹಜ ಕಾವ್ಮಶಕ್ತಿಗಳ 
ಮಧುರ ಮಿಲನವಾಗಿ ಸಾಗಿಬಂದ ಸಾಗರಕ್ಕೆ ಬಂದು ನದಿ ಕೂಡಿದ್ದಾಗೆ 
ವಿಹಂಗಮ ದೃಶ್ಮವನ್ನು ಒದಗಿಸಿಕೊಡುತ್ತದೆ 


ಹೀಗೆ ಭೀಮವ್ವ ರಚಿಸಿರುವ ದೀರ್ಥವಾದ ಹಾಡುಗಳು ಮನಸ್ಸನ್ನು 
ಮುಟ್ಟುತ್ತಾ ಸುಂದರವಾದ ಕಲ್ಪನೆಗಳನ್ನು ಒದಗಿಸುತ್ತಾ ಹೋಗಿವೆ ಅವಳ 
ಮುಯ್ಯಾದ ಹಾಡಿ ನಲ್ಲಿ ಶ್ರೀಕೃಷ್ಣನ ಲೀಲಾ ಮಹಿಮೆಗಳ ವರ್ಣನೆಯಿದ್ದರೆ 
"ನಳ ಚರಿತ್ರೆ ಯಲ್ಲಿ ನಳ ಮತ್ತು ದಮಯಂತಿಯರ ಸಮ ಗಮದ ತಿತ್ರಣವಿದೆ 


28 ಹರಪನಹಳ್ಳಿ ಭೀಮವ್ವ 


ಭೀಮೇಶಕೃಷ್ಣ ನ ಕೃಪೆಯಿಂದ ನಳನ ಕಷ್ಟ ಪರಂಪರೆಗಳು ದೂರವಾದುದರ 
ಬಣ್ಣನೆಯಿದೆ “ಶಕುಂತಲಾ ಚರಿತ್ರೆ”ಯಲ್ಲಿ ಶಕುಂತಲೆ ಮತ್ತು ದುಶ್ಮಂತರ 
ವಿವಾಹ, ವಿಯೋಗ ಮತ್ತು ಸಮಾಗಮದ ವರ್ಣನೆಯಿದೆ “ಕೃಷ್ಣದಾನವ್ರತ” 
ದಲ್ಲಿ ತುಳಸಿಯ ಮಹಿಮೆ, ರುಕ್ಮಿಣಿಯ ಪತಿಪ್ರೇಮ, ಸತ್ಮಭಾವೆಂಯ ಸವತಿ 
ಮಾತ್ಸರ್ಯ, ನಾರದರೆ ಕಲಹ ಕೌಶಲ್ಮ ಮತ್ತು ಶ್ರೀಕೃಷ್ಣನ ಅಪೂರ್ವ ಗುಣ 
ಗಳು ಚೆನ್ನಾಗಿ ವ್ಯಕ್ತವಾಗಿವೆ 


ಇಂತಹ ದೀರ್ಫ್ಥವಾದ ಕೃತಿಗಳನ್ನು ರಚಿಸಿ ಭಕ್ತಿಯ ಸೆಲೆಯನ್ನೇ ಚಿಮ್ಮಿ 
ಸಿರುವ ಭೀಮವ್ವ ತನ್ನ ಸ್ವಂತ ಬುದ್ಧಿಯಿಂದ ಹಾಡುಗಳನ್ನು ಹಾಡಿಲ್ಲವಂತೆ 
ನುಡಿಸುವವನು ನಾರಾಯಣನು ನಾನು ಕೇವಲ ನಾಲಿಗೆಯಿಂದ ನುಡಿಯುವವಳು 
ಮಾತ್ರ ಎಂದು ಅವಳು ತನ್ನ ಶಕುಂತಲಾ ಚರಿತ್ರೆಯ ಪ್ರಾರಂಭದಲ್ಲಿ ಹೇಳಿ 
ಕೆಇಂಡಿದ್ದಾಳೆ 


ಭೀಮೇಶ ಕೃಷ್ಣಾಂಕಿತ ಕೀರ್ತನೆಗಳು 


ಕೆಲವು ದೀರ್ಫವಾದ ಹಾಡುಗಳನ್ನು ಬಿಟ್ಟರೆ ವೀವಶಿವ್ವನ ಉಳಿದ ಕೃಶಿ 
ಗಳೆಲ್ಲವೂ ಕೀರ್ತನ ರೂಪದಲ್ಲಿಯೇ ಇವೆ ನೋಡುವುದಕ್ಕೆ ಸಣ್ಣ ಹಾಡುಗಳಂತೆ 
ಕಿರಿದಾಗಿ ತೋರಿದರೂ ಅರ್ಥವಂತಿಕೆಯಲ್ಲಿ ಅವು ಹಿರಿದಾಗಿವೆ ಭೀಮವ್ವನ 
ಕೀರ್ತನೆಗಳಲ್ಲಿ ಕಂಡುಬರುವ ವರ್ಣನಾ ಕೌಶಲ್ಮ, ಸಂಭಾಷಣಾ ಚಾತುರ್ಯ, 
ಭಕ್ತಿಯ ಬುಗ್ಗೆ, ತತ್ತ ನಿರೂಪಣೆ, ಅರ್ಥಪುಷ್ಮಿ, ಕಾವ್ಯ ಸೌಂದರ್ಯ, ಆಡು 
ಭಾಷೆಯ ಸಮರ್ಥ ಬಳಕೆ, ಅಪೂರ್ವ ಲಯ, ಮತ್ತು ಮೋಹಕ ನುಡಿಗಟ್ಟು 
ಓದುಗರ ಸ್ನ ಬೆರಗುಕವಿಸಿಬಿಡುವಷ್ಟು ಅನನ್ಮವಾಗಿವೆ ಓದು-ಬರಹ ಬಾರದೆ 
ಸಾಮಾನ್ನ ಹಳಿ ಯ ಹೆಂಗಸೊಬ್ಬಳು ಇಂತಹ ಉತ್ಕೃಷ್ಟ ಕಾವ್ಶಸೃಷ್ಠಿ ಗೆ ಕಾರಣ 
ಕರ್ತಳೆಂಬುದನ್ನು ನಂಬುವುದಕ್ಕೇ ಕಷ್ಟವಾಗುತ್ತದೆ “ಕಿಮಲಭ್ಯಂ ಭಗವತಿ 
ಸುಪ್ರಸನ್ನೇ ಶ್ರೀನಿಕೇತನೇ” ಎಂಬ ನುಡಿಯಂತೆ ಭಗವಂಶನ ಅನುಗ್ರಹವಾದರೆ 
ಎಂತಹ ಸಿದ್ಧಿ-ಸಾಧನೆಗಳು ಸಾಧ್ಯವಾಗುತ್ತವೆ ಎಂಬುದಕ್ಕೆ ಭೀಮವ್ಚನ ಕೃತಿಗಳೇ 
ಸ್ಪಷ್ಟ ನಿದರ್ಶನ 


ಭೀಮವ್ವ ತನ್ನೆ ಬದುಕಿನ ಮೇಲೆ ಬೆಳಕು ಚೆಲ್ಲಿಡ ವೈಷ್ಣವ ಸಂಪ್ರದಾ 
ಯದ ಗುರುಗಳಿಂದ ಹಿಡಿದು ಗಣಪತಿ, ಶಿವ, ಹನುಮಂತ, ಲಕ್ಷ್ಮೀದೇವಿ, 
ಪಾಂಡುರಂಗ ವಿರಲ್ಕ ತಿರುಪತಿ ವೆಂಕಟೇಶ, ಶ್ರೀಕೃಷ್ಣ ಮುಂತಾದ ದೇವತೆ 


30 ಹರಪನಹಳ್ಳಿ ನೀಮವ್ವ 


ಗಳನ್ನು ಕುರಿತು ಕೀರ್ತನೆಗಳನ್ನು ರಚಿಸಿರುವುದು ಕಗಡುಬರುತ್ತದೆ ಆೀರ್ಧಕ್ಷೇತ್ರ 
ಗಳಿಗೆ ಹೋದಾಗ ಸ್ಪೂರ್ತಿಹೊಂದಿ ಗಂಗೆ, ಸರಸ್ವತಿ ಗೋದಾವರಿ ಮೊದಲಾದ 
ನದಿಗಳನ್ನು ಹಾಗೂ ಆಯಾ ಕ್ಷೇತ್ರ ಮೂರ್ತಿಗಳನ್ನು ವರ್ಣಿಸಿರುವ ಕೀರ್ತನೆ 
ಗಳೂ ಇವೆ 


ಹರಿದಾಸ ಶ್ರೇಷ್ಠರಾದ ಮೊದಲಕಲ್ಲು ಶೇಷದಾಸರ ಮೇಲೆ ಸ್ಮರಿಸಿ ಬದು 
ಕಿರೋ ಸರ್ವಾನಂದ ಗುರುಗಳ ಎಂಬ ಕೀರ್ತನೆಯನ್ನು ರಚಿಸಿ ಅವರ ಮಹಿಮೆ 
ಯನ್ನು ಭೀಮವ್ವ ಕೊಂಡಾಡುತ್ತಾಳೆ 
“ಹರಿಯ ದಿವ್ಹಾ ಸಿಕೆಯ ನಾಮ ಗುರು ವಿಜಯರಾ... 
ಯರ ಪ್ರೇಮ ಪಡೆದು ಭೀಮೇಶ ಕೃಷ್ಣನಂಥಿ) ವಿಡದೆ ಭಜನೆ 
ಮಾಡುವವರ' 
ಎಂದು ಶೇಷದಾಸರ ಹೆಸರನ್ನು ಹೇಳುವಾಗಲೂ ಶ್ರೀಹರಿಯ ಮಹಿಮಾ ವಿಶೇಷ 
ಗಳನ್ನು ಅವಳು ಸಂಭ್ರಮದಿಂದ ಸ್ಮರಿಸುತ್ತಾಳಿ 


ಮಂತ್ರಾಲಯದ ಅೇ ರಾಘವೇಂದ್ರ ಗುರುಗಳನ್ನು ಕುರಿತು ಫೀಮವ್ವ 
ಮಾಡಿರುವ ಕೃತಿ ತುಂಬಾ ಮುದ್ದಾಗಿದೆ ತುಂಗಭದ್ರಾತೀರದ ಮಂತ್ರಾಲಯ 
ಕ್ಷೇತ್ರದಲ್ಲಿ ನಿಂತು, ಕಂತುಪಿತ ಸೀತಾಪತಿಯ ಅನಂತ ಗುಣಗಳನ್ನು ಅಂತರಂಗದಲ್ಲಿ 
ಸ್ತೋತ್ರ ಮಾಡುತ್ತಾ, ಭಜಿಸಿ ಬರುವ ಭಕ್ತರ ಅನೇಕ ಚಿಂತೆಗಳನ್ನು ಪರಿಹರಿಸಿ 
ಅವರಿಗೆ ಮಂತ್ರಾಕ್ಷತೆಯ ಫಲ ನೀಡುತ್ತಾ ಭೂತಳದಿ ಮೆರೆಯುತ್ತಿರುವ ರಾಯ 
ರನ್ನು ಭೀಮವ್ವ ನೋಡಿರಿ ರಾಘವೇಂದ್ರರ ಮಾಡಿರಿ ನಮಸ್ಕಾರ ಎಂಟಿ 
ಮೂರು ನುಡಿಗಳ ಕೀರ್ತನೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಸ್ತುತಿಸುತ್ತಾಳೆ 


ಭೂತ ಪ್ರೇತ ಭಯಗಳ ವಾತಪಿತ್ತ ವ್ಯಾದಿಗಳ 
ಶ್ವೇತ ಕುಷ್ಠರೋಗಗಳ ಪಾತಕಿಯರ ಪಾಪಗಳ 
ಪ್ರೀತಿಯಿಂದ ಕಳೆವರ ಪ್ರಖ್ಯಾತರಾಗಿ ಬೆಳೆವರ 


ಎನ್ನುವ ನುಡಿಯಲ್ಲಿ ಶ್ರೀ ರಾಘವೇಂದ್ರ ಗುರುಸಾರ್ವಭೌ ರ ಮಹಿಮೆ ಮತ್ತು 
ಅವರೆ ಆಸೀಮ ಕಾರುಣ್ಕವನ್ನು ಸುಂದರವಾಗಿ ಹಿಡಿದಿಟ್ಟಿದ್ದಾಳೆ 


ಹರಪನಹಳ್ಳಿ ವೀಮೆವ್ವ 31 


ಸೋಂದಾ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿರುವ್ಮ ಪಂಚಬ್ಬಂದಾವನಗಳ ಮಧ್ಯೆ 
ವಿರಾಜಮಾನರಾಗಿರುವ ಶ್ರೀ ವಾದಿರಾಜ ಸ್ವಾಮಿಗಳ ಬೃಂದಾವನವನ್ನು ಕಂಡ 
ತಕ್ಷಣ ಭೀಮತ್ಹನಿಗೆ ಮ್ಲೆಮರೆಯುಂತ್ಹದೆ ನೇಮನಿಷ್ಠೆ ಯಿಂದ ಸೇವೆ ಸಲ್ಲಿಸುವ 
ಜನರಿಗೆ ಬೀಮೇಶಕೃಷ್ಣ ನ ದಯದಿಂದ ಬೇಡಿದ ಇಷ್ಟಾರ್ಧಗಳನ್ನು ನೀಡುವೆ ಅವ 


ರನ್ನು ಮತಿಹೀನರಿಗೆ ಗ್ರಯ ಕೊಡುವ ಪೃಥ್ವಿಗಧಿಕ ಗುರುಗಳು ಎಂದು ಬಕ್ಷಿ 
ಪಾರವಶ ದಿಂದ ಕೊಂಡಾಡುತ್ತಾಳೆ 


ಮಳಖೇಡದ ಶ್ರೀ ಜಯತೀರ್ಥರನ್ನು *ುರಿಕು ಮಾಡಿರುವ ಕೀರ್ತನೆಯಲ್ಲಿ 
ಬೀಮವ್ವ ಅವರ ಜೀವನ ವೃತ್ತಾಂತವನ್ನು ಸುಂದರವಾಗಿ ತೆರೆದಿಡುತ್ತಾಳಿ ಇಲ್ಲಿ 
ಅವಳ ಕದನ ಕೌಶಲ ಎದ್ದುಕಾಣುತ್ತದೆ ದ್ವೈತಮತ ಸ್ಥಾಪಕರಾದ ಶ್ರೀ 
ಮಧ್ವಾತಾರ್ಣುರ ಗ್ರಂಧಗಳಿಗೆ ಟೀಕೆ ಬರೆದ ಜಯರಾಯರಿವರು ಎಂದು ಹೇಳಿ 
ಪತಿತರನೆ ಪಾವನವ ಮಾಡಿ ಸದ್ದತಿಯ ಕೊಡುವ ಸಜ್ಜನ ಶಿರೋಮಣಿ ಎಂದು 
ಅವರನ್ನು ಸ್ತೋತ್ರಮಾಡುತ್ತಾಳೆ 
ಮಕ್ಕಳಿಗೂ ದಕ್ಕುವ ರಚನೆ 


ಎಲ್ಲಕ್ಕೂ ಮೊದಲು ವಿಘ್ನನಾಶಕನಾದ ವಿನಾಯಕನನ್ನು ಸ್ತುತಿಸುನ 
ಸಂಪ್ರದಾಯವನ್ನು ಭೀಮವ್ವ ಉಳಿಸಿಕೊಂಡು ಬಂದಿದ್ದಾಳೆ. ಗಣಪತಿಯನ್ನು 
ಪ್ರಾರ್ಧಿಸುವ ಪ್ರತ್ಮೇಕ ಕೀರ್ತನೆಗಳು ಅವಳ ಕೃತಿಗಳಲ್ಲಿ ಕಂಡುಬರದಿದ್ದರೂ 
ಭೀಮವ್ನ ತನ್ನ ದೊಡ್ಡ ಹಾಡುಗಳ ಮತ್ತು ವಿಶೇಷ ಕೀರ್ತನೆಗಳ ಪ್ರಾರಂಭಕ್ಕೆ 
ಗಣನಾಯಕನನ್ನು ಶ್ರದ್ಧಾಭಕ್ತಿಗಳಿಂದ ವಂದಿಸುತ್ತಾಳೆ 
ಗಜಮುಖ ಗಣಪಗೆ ನಮೋ ನಮೋ 


ತ್ರಿಜಗದೊಳು ಪೂಜಿಪ ನಮೋ ನಮೋ 
ಗಜಮುಖ ಗಣಪಗೆ ನಮೋ ನಮೋ "ಪಗ 


ಸಿದ್ದಿ ವಿನಾ.೨ಕ ನಮೋ ನಮೋ 

ವಿದ್ಮಾಪ್ರದಾಂ ಎಕ ನಮೋ ನಮೋ 

ಲಡ್ಡಿಗೆ ಮೋದಕ ನಮೋ ನಮೋ 
ನೈವೇದೃಕರ್ಷಿಸುವೆನು ನಮೋ ನಮೋ lO 


32 ಪರಪನಹಳ್ಳಿ ಭೀಮವ್ವ 


ಹರನ ಕುಮಾರನೆ ನಮೋ ನಮೋ 

ಗಿರಿಜೆಯ ವರಪುತ್ರ ನಮೋ ನಮೋ 

ಹರಿಕಥೆಗಳ ಕೇಳ್ವೆ ನಮೋ ನಮೋ 

ವರಮತಿ ಪಾಲಿಸೋ ನಮೋ ನಮೋ ॥ ೨॥ 


ಆಕಾಶಕಭಿಮಾನಿ ನಮೋ ನಮೋ 

ಮೂಷಿಕವಾಹನ ನಮೋ ನಮೋ 
ಭೀಮೇಶಕ್ಕಷ್ಣನ ಕಥೆ ನಮೋ ನಮೋ 
ಸೆಂತೋಷದಿ ಪೇಳ್ವೆನು ನಮೋ ನಮೊ nan 


ಹೀಗೆ ಪತಿದಾನ ಕೊಟ್ಟ ಹಾಡಿನ ಪ್ರಾರಂಭಕ್ಕೆ ಬರುವ ಗಣಪತಿ ಪ್ರಾರ್ಧನೆ 
ಭೀಮವ್ವನ ಸರಳ ಶೈಲಿಗೆ ಉದಾಹರಣೆಯಾಗಿದೆ ಚಿಕ್ಕಮಕ್ಕಳಿಗೂ ದಕ್ಕುವಂತಹ 
ಕಾವ್ಯ ರಚನೆಯಲ್ಲಿ ಭೀಮವ್ವ ನಿಸ್ಸೀಮಳು 


ಹಸ್ತಿಮುಖದ ಗಣಪತಿ, ರುದ್ರಕುಮಾರ, ಉಮಾಸುತ್ಕ ಸಿದ್ಧಿ ವಿನಾಯಕ್ಕ 
ಹರಕುಮಾರ ಸರ್ಪಭೂಷಣ ಸುತ ps ಸುತ, ಏಕದಂತ, ಇಂಮುಖದ 
ಗಣಪತಿ” ಮುಂತಾದ ಪದಗಳ ಪ್ರಯೋಗ ಮಾಡಿ ಗಣಪತಿಯ ಹೆಸರನ್ನು ಒಳ 
ಸುವುದರಲ್ಲಿಯೂ ಭೀಮವ್ವ ವೈವಿದ್ಯತೆಯನ್ನು ಪ ಕ್ರೈದರ್ಶಿಸುತ್ತಾಳೆ 


ಕೈಲಾಸಪತಿಯಾದ ಈಶ್ವರನನ್ನು ಸ್ತೋತ್ರ ಮಾಡುವುದೆಂದರೆ ಭೀಮವ್ವನಿಗೆ 
ಇನ್ನಿ ಲದ ಉತ್ಸಾಹ ಬರುತ್ತ ಡೆ ಕಾಶಿ ವಿಶ್ವೇಶ್ವರನೂ, ಸೇತು ಶ್ರೀ ರಾಮಲಿಂಗ 
ನ್ನೂ ಹಂಪೆಯಲ್ಲಿ ವಾಸವಾಗಿರುವವನೂ ಆದ” ಆ ಗಂಗಾಧರನನ್ನು ಪಾರ್ವತಿ 
ನಾಧ ತ್ರಿನೇತ್ರ ಎನ್ನ ಭೀತಿ ಬಿಡಿಸೋ” ಎಂದು ಕೇಳಿಕೊಳ್ಳುತ್ತಾಳೆ ಲಕ್ಷ್ಮೀ 
ನರಸಿಂಹನ ಭಕ್ತನೂ, ಪರಮವೈಷ್ಣವನೂ ಆಗಿರುವ ಛವಾನಿಪತಿಯ ಪಾದಗ 
ಳನ್ನು ಹಿಡಿದು ಭೀಮೇಶಕ್ರಷ್ಣ”ನನ್ನು ತೋರಿಸಬೇಕೆಂದು ಮೊರೆಹೋಗುತ್ತಾಳೆ 


ಸಂಭಾಸಣಾ ಚಾತುರ್ಯ 


ಭೀಮಪ್ಪನ ಸಂಭಾಷಣಾ ಶೈಲಿ ತುಂಬಾ ಮೋಹಕವಾದದ್ದು ಸರಳವಾದ 
ಆಡುಭಾಷೆಯನ್ನು ಬಳಸಿ ಅವಳು ಹಲವಾರು ಪೌರಾಣಿಕ ಪಾತ್ರಗಳಿಗೆ ಜೀವ 


ಹರಪನಹಳಿ ಕ ಭೀಮವ್ವ 33 


ತುಂಬುತ್ತಾಳೆ ಈಶ ರ-ಪಾರ್ನತಿಯರ ಸಂವಾದ ಸತ್ಯಭಾಮಾ ಪಾರ್ವತಿಯರ 
ಸಂವಾದ, ಅರ್ಜುನ-ದ್ರೌಪದಿ ಯರ ಸಂವಾದ, ದುಕ್ಮಿಣಿ_ಸತ್ತಭಾವೆಯರ 
ಸಂವಾದ್ಕ ಕೃಷ್ಣ -ರುಕ್ಮಿಣಿಯರ ಸಂವಾದ ಮುಂತಾದವುಗಳಲ್ಲಿ ಕಂಡುಬರುವ 
ಭೀಮವ್ವನ ನಿರೂಪಣಾಕೌಶಲ್ಮ ಅನನ್ಮವಾದದ್ದು ಅವಳ ಅಪೂರ್ವ ಚಿತ್ತಕಶಕ್ತಿ 
ಕೇಳುವವರನ್ನು ಮಂತ ಫಮುಗ್ಧಗೊಳಿಸಿ ಪೌರಾಣಿಕ ಪಾತ್ರಗಳಲ್ಲಿ ತಮ್ಮನ್ನು ತಾವು 
ಕಂಡುಕೊಳರಿ ವ ದಿವ ಅನುಭವವನ್ನು ನೀಡುತ್ತದೆ 


ಫೀಮವ್ವ ರಟಿಸಿರುವ ಈಶ್ವರನಿಗೆ ಪಾರ್ವತಿದೇವಿ ಬಾಗಿಲು ಕಟ್ಟಿದ 
ಹಾಡು” ಸ್ವಾ ರಸ್ಕಪೂರ್ಣವಾಗಿದೆ 


ಇಂದುವದನೆ ಪಾರ್ವತಿಯೆ ನಾ ಇಲ್ಲಿಗೆ ಬಂದೆನು ಬಾಗಿಲು ತೆಗೆಯೆ 
ಜಾಣೆ ಎಂದು ಶಿವನು ಪಾರ್ವತಿಯನ್ನು ವಾಗಿಲು ತೆಗೆಯಲು ಕೇಳುತ್ತಾನೆ 


ಆಗ ಪಾರ್ದತಶಿ... 


ಬಂದವರ್ರಾರೀ ವ್ಶಾಳದಿ ಬಾಗಿಲು ಬಂದು ತೆಗಿಯೋರಾ ರಿಲ್ಲ ಎನ್ನುತ್ತಾಳೆ 


ಕುಸುಮುಲೋಚನೆ ಕೇಳೆ ಪಶುಪತಿ ನಾ ಬಂದೆ ಕುಶಲದಿ ಬಾಗಿಲು ತೆಗೆಯೆ 
ಜಾಣೆ” ಎಂದು ಶಿವ ನುಡಿದಾಗ. 
“ಪೆಶುಗಳಿಗೆಲ್ಲು ಪತಿ ವಾದರೆ ನಿನ್ನ ಕೊಂಬು ಹಸನಾಗಿ ತೋರಿಸು 
ಎಂದು ಕೇಳುತ್ತಾಳೆ 
ಸರ್ಪರರೀರದತ್ಲೆತ್ತಿಕೊಂಡಿರುವಂಧ ಶ್ರೇಷ್ಠ ಶಿವನು ನಾ ಬಂದೀನೆ” 
ಎಂದು ಶಿವ ಪಾಗಿಲು ತೆರೆಯಲು ಹೇಳುತ್ತಾನೆ 
ಸರ್ಪಸೇರಿರುವಂಧ ಹುತ್ತ ನೀನಾದರೆ ಇತ್ತ ಬರುವೋದುಚಿತವಲ್ಲ 
ಪೋಗೋ ಎಂದು ಪಾರ್ವತಿ ಉತ್ತರಿಸುತ್ತಾಳೆ 


ಕಾಂತೆ ಪಾರ್ವತಿ ನೀಲಕಂರನಾ ಬಂದೀನಿ ಸ:ತೋಷದಿ ಬಾಗಿಲು ತೆಗೆಯೆ” 
ಎಂದು ಶಿವ ಗೋಗರೆಯುತ್ತಾನೆ 


3 


34 ಹರಪನಹಳ್ಳಿ ಭೀಮವ್ವ 


ಪಾರ್ವತಿ ಸೋಲುವುದಿಲ್ಲ 
ಕಂರದೊಳಗೆ ಕಪ್ಪಿದ್ದರೆ ನೀ ನವಿಲಂತೆ ಕುಣಿದು ತೋರಿಸೆನೆಗೆ ಎನ್ನುತ್ತಾಳೆ 


ಹೀಗೇ ಶಿವಪಾರ್ವತಿಯರ ಸಂಭಾಷಣೆ ಮುಂದುವರಿಯುತ್ತದೆ ಕಡೆಗೆ 
ಶಿವೆ ಪಾರ್ವ.ಗೆ ಸೋತು... 
ಮಾತಿಗೆ ಮಾತನಾಡುವೋರೆ ಪಾರ್ವತಿ ಕೇಳೆ 
ಮೂಕನಂತಿರುವೆನೆ ನಾನು ಇನ್ನು 
ಮೂಕನಂತಿರುವೆನೆ ನಾನು 
ಎಂದಾಗ ಪಾರ್ವತಿ 


ಮೂಕನಂತಿರುವುದಿ ವೇಶ ಭೀಮೇಶ 
ಕೃಷ್ಣ ನ ಕರುಣಕೆ ಪಾರ ನಾದ ನಿನಗೆ 
ನಾ ಕೈಯ ಮುಗಿವೆ ವಾ ನೀನು 


ಎಂದು ಸಂತೋಷದಿಂದ ವಾಗಿಲನ್ತು ತೆರೆದು ಶಿವನನ್ನು ಬರಮಾಡಿಕೊಳ್ಳುತ್ತಾಳೆ 
ಅಸೂರ್ವ ಲಯ 


ಇದೇ ರೀತಿ ವೀಮಪ್ವ ರತಿಸಿರುವ ಆರತಿ ಹಾಡುಗಳು ಸಹ ತುಂಬಾ 
ಜನಪ್ರಿಯವಾಗಿವೆ. ಹಬ್ಬ-ಹರಿದಿನಗ-ಲ್ಲಿ ಮದುವೆ ಮುಂಜಿ ಮುಂತಾದ ಶುಭ 
ಸಂದರ್ಭಗಳಲ್ಲಿ ಸಂಪ ಫದಾಯಸ್ಥ ಹೆಂಗಳೆ.ಮುರು ಅವಳ ಆರತಿ ಹಾಡುಗಳನ್ನು 
ಸುಶಾ ್ರಿವೈವಾಗಿ ಹಾಡುವುದನ್ನು ಕಾಣಬಹುದು 


ಆರತಿ ಮಾಡೆ ನೀರೆ, ಬಾರತಿಗಾರು ಮಾಡೆ ನೀರೆ 
ಮಾರುತಿ ಸತಿಯಾದ ದ್ರೌಪದಿದೇವ್ಶೇರಿಗಾರತಿ ಮಾಡೆ ನೀರೆ 


ಭಾರತಿದೇವಿಗೆ ಆರತಿ ಮಾಡುವ ಈ ಹಾಡಿನಲ್ಲಿ ಕಂಡುಬರುವ ಅಪೂರ್ವ ಲಯ 
ಭಾವುಕರನ್ನು ಪೆಳಕಿತಗೊಳಿಸುತ್ತದೆ ಮಂಗಳಗೌರಿ, ರುಕ್ಮಿಣಿ ಸತ್ಯಭಾಮಾ 
ಮಹಾಲಕ್ಷ್ಮಿ, ಶ್ರೀಕೃಷ್ಣ ಮುಂತಾದವರನ್ನು ಕುರಿತು ಭೀಮವ್ವ ಅನೇಕ ಆರತಿ 
ಹಾಡ.ಗಳನ್ನು ರಚಿಸಿದ್ದಾಳೆ 


ಹರಪನಹಳಿ 4 ಭೀಮವ ್ರೈ 35 


ಪ್ರಾಣದೇವರೆನಿಸಿದ ಹನುಮಂತನನ್ನು ಎಷ್ಟು ಪರಿಯಾಗಿ ಹೊಗಳಿದರೂ 
ಬೀಮದ್ವನಿಗೆ ತ್ರಪ್ತಿಯಾಗುವುದಿಲ್ಲ ಹನುಮಂತನೇ ಭೀಮಸೇನನಾಗಿ ಬಂದು 
ಶ್ರೀಕೃಷ್ಣನ ಸೇವೆ ಮಾಡಿ ನಂತರ ಕಲಿಯುಗದಲ್ಲಿ ಶ್ರೀ ಮಧ್ವಾಚಾರ್ಯರಾಗಿ 
ಅವತರಿಸಿ ತತ್ವವಾದವನ್ನು ಬೆಳಕಿಗೆ ತಂದರೆಂದು ನಾನಾ ರೀತಿಯಲ್ಲಿ ಹಾಡಿ 
ಕೊಂಡಾಡುತ್ತಾಳೆ ವಾಯುದೇವರ ಅವತಾರ ವರ್ಣನೆಯನ್ನು ಕುರಿತು ಮಾಡಿ 
ರುವ ಕೀರ್ತನೆಗಳು ತುಂಟಾ ಪ್ರಶಸ್ತವಾಗಿದೆ 


ಇತ್ರಿರುವಿದಿಯಾ ಮೋರೆ ತಿರುವಿದಿಯಾ ಹನುಮಾ 
ತಿರುವಿದಿ ಶಾ 1 ಪಗ 


ದಂಡಕವನ ಕೊ ದಂಡರಾಮರ ಪಟ್ಟ... 
ದ್ವೆಂಡತಿ ಚೋರಸ್ಹತ್ತುರುಂಡ ನೋಡದೆ uO 


ತರಳೆ ದ್ರೌಪದಿ ಸಭೆಗೆಳೆದು ಉಟ್ಟಸನ "ಛಿದ್ರ 
ಕೌರವರೆಂಬೋ ದುರುಳರ ನೋಡದೆ ॥೨॥ 


ವಧ್ವ ಮತಗಳೆಂಯೋ ಮರದ ಹಣ್ಣನು ಮೆದ್ದು 
ಮುದ್ದು ಬೀಸು*ಶಕೃಷ್ಣು ಎನ್ನದವರ ನೋಡಿ ॥೩॥ 


ತನ್ನ ಮುಖವ ತ್ನ್ನ ತಿರುಗಿಸಿ ನಿಂತಿರುವೆ ಹನುಮಂತನನ್ನು ಹೀಗೆ ಸುಂದರವಾಗಿ 
ವರ್ಣಿಸಿರುವ ವೀಮವ್ಪನಿಗೆ ಬೊಮ್ಮಾಗಟ್ಟಿ ೧.ಎಲ್ಲಿರುವ ಪ್ರಾಣದೇವರಲ್ಲಿ ವಿಶೇಷ 
ಭಕ್ತಿ ಅನೇಕ ಬಾರಿ ಬೊಮ್ಮಾಗಟ್ಟಿ ಕ್ಷೇತ್ರವನ್ನು ಸಂದರ್ಶಿಸಿರುವ ಆಕೆ ಅಲ್ಲಿ ನೆಟಿ 
ಸಿರುವ ಹನುಮಂತ ದೇವರನ್ನು ಕುರಿದು ಹಲವಾರು ಕೀರ್ತನೆಗಳನ್ನು ರಚಿಸಿದ್ದಾಳೆ 


ಮಾ ನಾದಾದಿಯ ಮುರಿದೊತ್ತಿದ ತಾ ಮಧ್ವ. 
ರಾ” ಎರಾಗಿ ರಜತಪೀರಪುರದಲ್ಲೆ 
ಭೀಮೇಶಕೃಷ್ಣ ನ್ನ ನಿಲಿಸಿ ಬಂದೀ ಬೊಮ್ಮ 
ಗ್ರಾಮದಿ ನಿಂತನೆ ಸೀತಾರಾಮರ ಸಹಿತವಾಗಿ” 


ಎಂದು ಕೊಂಡಾಡಿದ್ದಾಳೆ 


36 ಹರಪನಹಳ್ಳಿ ಭೀಮವ್ವ 
ಲಕ್ಷ್ಮೀದೇವಿ ನ್ನು ವೀಮದ್ವ ಸ್ತುತಿಸುವ ಶೈಲಿಯೇ ಒಂದು ಸೊಗಸು 


ನೇಮದಿಂದಲಿ ನಮಿಸುವೆನು ನಿನಗೆ ಮಾಲಕ್ಷ್ಮಿತಾಯಿ 
ಪ್ರೇಮದಿಂದಲಿ ಪಾಲಿಸಿ ನೀನು 

ಶ್ಕಾಮವರ್ಣನ ದಿವ ಸಾಸಿರ 

ನಾವು ನಾಲಿಗೆಲಿರಲು ನಿಲಿಸಿ 

ಭೂಮಿಗೊಡೆಂ”ಂ ಬೀಮೇಶಕೃಷ್ಣ ನ 

ಧಾಮೆದ ದಾರಿಗಳ ತೋರಿಸೇ 


ಎಂದು ಪಕ್ಷಿವಾಹನನ್ವ ಕ್ಷಸ್ಥಳದಲ್ಲಿ ಆವಾಸವಾಗಿರುವ ಲಕ್ಷ್ಮೀದೇವಿಯನ್ನು ಸೆರ 
ಗೊಡ್ಡಿ ಬೇಡುತ್ತಾಳೆ 


ಕೊಲ್ಲಾಪುರದಲ್ಲಿ ನೆಲೆಸಿರುವ ಲಕ್ಷಿ ಯನ್ನು ಕುರಿತು ನಿಲ್ಲೆ ನಿಲ್ಲೆ ಕೊಲ್ಲಾ 
ಪುರದೇವಿ, ಇಲ್ಲೆ ಬಾರೆ ಗೆಜ್ಜೆ ಫಿಲ್ಲೆ ನುತ ಎಂದು ರಜಿಸಿರುವೆ ಕೀರ್ತನೆ ಸುಂದರ 
ವಾಗಿದೆ ಕೊಲ್ಲಾಪುರ ಲ್ಲೂ ೦ನ್ನು ಕುರಿತು ಭೀಮವ್ವ ಇನ್ನೂ ಕೆಲವು ಕೀರ್ತನೆ 
ಗಳನ್ನು ರಚಿಸಿದ್ದಾಳೆ 


ರಮ್ಯ ಚಿತ್ರಣ 


ಲೀಹರಿಯನ್ನು ಕುರಿತು ಭೀಮವ್ವ ಮಾಡಿರುವ ಕೀರ್ತನೆಗಳು ಮನಸೆಳೆ 
ಯುವ ಶೈಲಿಯಲ್ಲಿ ಒಡಮೂಡಿವೆ ಶ್ರಾಮಲವರ್ಣದ ವಾಲಗೋಪಾಲನ 
ಹಾವಳಿ, ಗೋಪಿಯರ ಸಂಗಡ ಅವನು ನಡೆಸಿದ ಪುಂಡಾಟ ಮುಂತಾದವುಗಳು 
ತುಂಬಾ ರಮ್ಮವಾಗಿ ಪಿತ್ರಿತವಾಗಿವೆ ಶ್ರೀಕೃಷ್ಣನನ್ನು ಬಿಟ್ಟಿರಬೇಕಾದ ಸಂದರ್ಭ 
ಗಳಲ್ಲಿ ಗೋಪಿಯರಿಗಾದ ವೇದನೆ, ಪರಿತಾಪ, ತುಮುಲಗಳನ್ನು ವರ್ಣಿಸುವಾಗ 
ಭೀಮವ್ವ ತನ್ನನ್ನೇ ಒಬ್ಬ ಗೋಟಕಾಸ್ತ್ರಿ ೀಯಂತೆ ಭಾವಿಸಿಕೊಂಡು ಆ ಭಾವನೆ 
ಯಲ್ಲಿ ತೇಲಿಹೋಗಿದ್ದಾಳೆ 


ಹರಪನಹಳ್ಳಿ ಭೀಮವ್ವ 37 


ಅತಿಕ್ರೂರನೆನಿಸುವಕ್ರೊರ ಬಂದು ನಮಗ. 

ಅತೆ ಮಾಡಿ ಹೊದನಲ್ಲೋ 

ಮತಿಹೀನರಾಗ್ಗರಿಯ ರಧವ ನಿಲಿಸದಲೆ ಮುಂ. 
ದೆರನವರಿಯದೆ ನಿಂತೆವೊ 

ಪೃಧಿವಿ ಒಳಗಿಂಧ ಗೋಪಿಕಾಸ್ತ್ರೀಯರೆಂದು ವಾಳಪ._ 
ಕೀರ್ತಿಗೊಳಗಾದೆವೋ ಉದ್ದವ 


ಎಂದು ಮೆಧುರೆಗೆ ಹೋದ ಕೃಷ್ಣ ನನ್ನು ನೆನೆಸಿಕೊಂಡು ಪ್ರಲಾಪಿಸಿದ್ದಾಳೆ 


ು 


ಆ ಮುರಳೀಮೋಹನನ್ನು ಬಿಟ್ಟಿರಲು ಸಾಧ್ಯವಾಗದೆ... 


ವಾರೋ ವಾರೋ ಭಾಗ್ಯದ ಸಿರಿನಲ್ಲ 
ಕೇಳುತಲನ ಸೊಲ್ಲ 1 

ವಾರೋ ವಾರೆನುತಲಿ ಭಕ್ತವತ್ಸಲನೆ 
ಖಾರಿವಾರಿಗೆ ನಿನ್ನ ಬೇಡಿಕೊಂಬೆನೋ 


ಎಂದು ಕೂಗಿ ಕರೆದಿದ್ದಾಳೆ ಹೃತ್ತಾಪ ತಡೆಯಲಾರೆನೆಂದು ಹಂಬಲಿಸಿದ್ದಾಳೆ 


ತಿರುಪತಿಯ ವೆಂಕಟೇಶನನ್ನು ಕೊಂಡಾಡುವುದರಲ್ಲೂ ವೀಮವ್ವ ಹಿಂದೆ 
ಬಿದ್ದಿಲ್ಲ ಕಂಡೆ ಕಂಡೆ ಮುಃಕಕುಂದ ವರದ ಮುಕುಂದ ಮೂಡಲಗಿರಿ ಗೋವಿಂ 
ದನ ಎಂದು ಮೊದಲಾಗುವ ಕೀರ್ತನೆಯಲ್ಲಿ ತಾನು ಕಂಡ ಗೋವಿಂದನ ಗುಣ 
ಗಾನ ಮಾಡಿದ್ದಾಳೆ ತಪ್ಪುಗಳೆಟ್ಲಾ ನಿನಗರ್ಪಿಸುವೆ ನಾನೀಗ 1 ಒಪ್ಪಿಸಿಕೋ 
ಪಿ ಕೋ ತಿಮ್ಮಪ್ಪ ಕರುಣಾನಿಧಿ ಎಂದು ತಿಮ್ಮಪ್ಪನ ಮುಂದೆ ಮನವನ್ನು 
ತೋಡಿಕೊಂಡಿದ್ದಾಳೆ 


ಇದೇ ರೀತಿ ತಿಮ್ಮಲಾಪುರದ ವೆಂಕಟೇಶ, ಉಡುಪಿಯ ಶ್ರೀಕೃಷ್ಣ, 
ಪಂಢರಾಪುರದ ಪಾಂಡುರಂಗ ವಿರಲ, ನಾರಾಯಣ ದೆವರಕೆರೆಯ ಶ್ರೀನಿವಾಸ 
ಮುಂತಾದ ಕ್ಷೇತ್ರ ಮೂರ್ತಿಗಳನ್ನು ಸ್ತುತಿಸಿದ್ದಾಳೆ 


38 ಹರಪನಹಳ್ಳಿ ಭೀಮವ್ವ 


ಇತರ ಹರಿದಾಸರಂತೆ ಭೀಮವ್ವನಷಿ ಹರಿಯ ದಶಾವತಾರಗಳ ವರ್ಣನೆ 
೦ ನನ್ನು ತನ್ನ ಕೀರ್ತನೆಗಳಲ್ಲಿ ವೈವಿದ ಮಯವಾಗಿ ಮಾಡಿದ್ದಾಳೆ 


ವಾರಿಧಿಯೊಳಗೆ ಓಡ್ಕಾಡಿ ನಾರುವುದೇನೋ ಮಂ. 

ದರವ ಹೊತ್ತ ನೀ ಧರೆಯಾ ಹೊರುವುದೇನೋ 

ಊರು ಬಗೆದು ಕರಳ್ವಾರ ಹಾಕುವುದೇನು 

ದೂರ ಬೆಳೆದು ಸುಳ ಣಿ ಪೊರನೆನಿಪದೇನು 

ದೂರಾಗಿ ಜನನಿಕೊಂದ ಸ್ವಾರಸ್ಯಗಳೇನು 

ನಾರುಟ್ಟಾರಣ್ಮದಿ ನಾರಿಬಿಡುವುದೇನು ಅ... 

ಪಾರ ಹೆಂಡಿರ ಸಂಸಾರ ಘೋರವಿದೇನು 

ಜಾರಾಗಿ ಜನಕೆ ಶರೀರ ತೋರುವುದೇನು 

ಕ್ರೂರ ಕಲಿಗಳ ನೀ ಸಂಹಾರ ಮಾಡುವುದೇನು 

ಧೀರ ನಮ್ಮೆದುರು ನಿಲ್ಲವಾರದೇನು 

ಮಾರಜನಕ ಭೀಮೇಶಕೃಷ್ಣನೆ 

ಮರೆಯಾಗಿದ್ದರೇನೋ ಮರೆಯದಂತಿರೋ 
ಹೀಗೆ ತನ್ನ ಸುಳಾದಿಯೊಂದರ ಶ್ರೀಹರಿಯ ದಶಾದತಾರದ ವಿವರಗಳನ್ನು 
ಚೊಕ್ಕವಾಗಿ ಸಂಗ್ರಹಿಸುವ ಭೀಮವ್ವ ತನ್ನನ್ನು ತಾನು ತೂಗಿನೋಡಿ ಆತ್ಮವಿಮರ್ಶೆ 
ಮಾಡಿಕೊಳ್ಳುವ ಕೆಲವು ಹಾಡುಗಳನ್ನೂ ರಚಿಸಿದ್ದಾಳೆ 


ಉಡಬಲ್ಲೆ ಉಣಬಲ್ಲೆ ಉತ್ತಮಸಂಗ ಬಿಡಲೊಲ್ಲೆ 
ನಡೆಯಬಲ್ಲೆ ನೋ ದುರ್ಮಾರ್ಗದಿಂದ 
ಕಡುಕೋಪದಿಂದ ಕರಿಣ ಮಾತನಾಡಲು ಬಲ್ಲೆ 
ಕಡಲಶ ನನ್ನ ನಾಮ ನುಡಿಯಲೊಂದರಿಯೆನೋ 
ಎಂದು ಕ್ಯು ನಾಯೇನೋ ಕೈವಲ್ಮದಾಯಕನೆ” ಎಂಬ ಕೀರ್ತನೆಯಲ್ಲಿ ಭೀಮವ್ವ 
ಪರಿತಪಿಸುತ್ತಾಳೆ 
ಹೀಗೆ ಭೀಮವ್ವನ ಕೀರ್ತನೆಗಳು ಕವಿ ಹೃದಯದ ಸಹಜ ಸೃಷ್ಟಿಯಾಗಿದ್ದು 
ಭಕ್ತಿರಸದ ಬುಗ್ಗೆ ಹರಿಸಿ ಭಾವುಕರ ಮನಸ್ಸುಗಳನ್ನು ಪ್ರಷುಲ್ಲಗೊಳಿಸುವಲ್ಲಿ ಸಫಲ 
ವಾಗಿವೆ 





ಸ್ತುತಿಮಣಿ ಮಾಲಿಕೆ 


ಭಕ್ತರ ಮನಸ್ಸು ಯಾವಾಗಲೂ ಒಂದೇ ತೆರನಾಗಿರುವುದಿಲ್ಲ ಒಂದೊಂದು 
ಸಲ ಭಕ್ತಿಯುಕ್ಕಿ ಬಂದಾಗ ಭಾವಪರವಶರಾಗಿ ಪರಮಾತ್ಮನ ಮಹಿಮೆಗಳನ್ನು 
ಸ್ತೋತ್ರ, ಮಾಡುವುದರಲ್ಲಿ ತಲ್ಲೀನರಾಗುತ್ತಾರೆ. ಒಮ್ಮೆ ಅವನ ಕಾರುಣ್ಯ, 
ಭಕ್ತಾನುಕಂಪ ಮುಂತಾದ ಗುಣಗಳನ್ನು ನೆನೆಸಿಕೊಂಡು ಧಾರೆ ಧಾರೆಯಾಗಿ 
ಕಣ್ಣೀರು ಸುರಿಸುತ್ತಾರೆ ಮತ್ತೊಮ್ಮೆ ಸರ್ವಜ್ಞ ನಾದ ಆ ಪರಮಾತ್ಮನೆದುರಿನಲ್ಲಿ 
ಪ್ರಾಮಾಣಿಕವಾಗಿ ತಮ್ಮ ಆತ್ರ ಶೋಧನೆ: "ನ್ನು ಮಾಡಿಕೊಳ್ಳುತ್ತಾರೆ ಆಗ ಅವ 
ರಿಗೆ ತಮ್ಮ ಅಂತಸ್ಥ ತಿಯ ಬಗ್ಗೆ ಕಳವಳವುಂಟಾಗುತ್ತದೆ ಪುನ ದೇವರಲ್ಲಿಯೇ 


ಮೊರೆಯಿಡುತ್ತಾರೆ ಆಗ ಅವರ ಹೊಯ್ದಾಟ ಹೇಳತೀರದು 


ಬೀಮವ್ವನೂ ಸಹ ತನ್ನ ಕೃತಿಗಳಲ್ಲಿ ಇದೇ ರೀತಿಯ ಕಳವಳವನ್ನು ವ್ಯಕ್ತ 
ಪಡಿಸಿರುವುದು ಕಂಡುಬರುತ್ತದೆ ತಡೆಯಲಾರದೆ ಅವಳು ಭುಮೇಶಕೃಷ್ಣನೆದು 
ರಿಗೆ ಮನಸ್ಸನ್ನು ಬಿಚ್ಚಿ ಮೊರೆಯಿಡುತ್ತಾಳೆ 


ಹೊತ್ತು ಹೋಗುತಲಿದೆ । ಮೃತ್ಮು ಕೂಗುತಲಿದೆ 
ವೈರ್ಥವಾಗುವುದೋ ಈ ಜನ್ಮ । ಈ ಜನ್ಮ 
ನಿನ್ನ ನಾಮದೆತ್ತರವು ಯೆನಗೇ ನಿಲುಕಾದೋ” 


ಎಂದು ವ್ಮರ್ಥವಾಗಿ ಹೊತ್ತೂ ಹೋಗುತ್ತಿರುವುದರ ಬಗ್ಗೆ ಪರಿತಾಪ ಪಡುತ್ತಾಳೆ 


40 ಹರಪನಹಳ್ಳಿ ಭೀಮವ್ನ 


ಸ್ತುತಿಮಣಿ ಮಾಲಿಕೆ ಇಂಧದ್ದು ಇದರಲ್ಲಿ ಭೀಮವ್ವನ ಅಂತರಂಗದ ದರ್ಶನ 
ತುಂಬಾ ಚೆನ್ನಾಗಿ ಆಗುತ್ತದೆ ಅವಳ ಕಳವಳ, ಕಾತುರ್ಕ ಆತುರ ಮುನಿಸ್ಕು 
ಸಂಶಯ, ದೃಢ ನಂಬಿಕಿ ಮುಂತಾದ ಅನೇಕ ಭಾವನೆಗಳ ಬುಗ್ಗೆ ಇಲ್ಲಿದೆ 


ಸ್ತುತಿಮಣಿ ಮಾಲಿಕೆ ಭೀಮವ್ವನ ಕೃತಿಗಳಲ್ಲಿಯೇ ವಿಶಿಷ್ಟವಾದದ್ದು 
ಸುಮಾರು ನೂರಹನ್ನೊಂದು ನುಡಿಗಳಿರುವ ಈ ಕೃತಿ ಸುವ್ವಾಲಿ ಧಾಟಿಯಲ್ಲಿದೆ 
ರಾಗಬದ್ಧವಾಗಿದ್ದು ಹಾಡಲು ಸೊಗಸಾಗಿದೆ ಭಾಷೆ ಸರಳವೂ, ಸುಂದರವೂ 
ಆಗಿದ್ದು ಭಕ್ತಿರಸ ಹದವಾಗಿ ಹೆಪ್ಪುಗಟ್ಟಿದೆ. ಭಾವುಕ ಮನಸ್ಸನ್ನು ತಣಿಸಿ, ಕುಣಿಸ 
ಬಲ್ಲ ಆತ್ಮೀಯವಾದ ನುಡಿಗಟ್ಟುಗಳು ಇಲ್ಲಿ ಹೇರಳವಾಗಿವೆ 


ಕರಿಮುಖದ ಗಣಪತಿಯ ಚರಣಕ್ಕೆ ಯೆರಗಿ, ಶಾರದೆಗೆ ಸೆರಗೊಡ್ಡಿ ವರ 
ವನ್ನು ಬೇಡಿ ಕೃತಿಯನ್ನು ಪ್ರಾರಂಭಿಸಿರುವ ಭೀಮವ್ವ ಕೇವಲ ಎರಡು ನುಡಿಗ 
ಳಲ್ಲಿ ಹದಿನೆಂಟು ಜನ ಯಪಷಿಗಳನ್ನು ಸ್ಮರಿಸಿ ವಂದಿಸುತ್ತಾಳೆ 


" ಅತ್ರಿ ಅಂಗೀರಸ । ವಸಿಷ್ಠ ಗೌತಮ ವಿಶ್ವಾ 
ಮಿತ್ತ ಮಾರ್ಕಂಡೇಯ ಚವ್ಯನಾರು | ಚವನ 
ಭಾರದ್ವಾಜ ಶುಕ ಬಕದಾಲ್ರ ರಿಗೆ ನಮಿಸುವೆ ॥ 


ಮಾಂಡವ್ಯ ಸೌಭರಿ ಶಾಂಡಿಲ್ಕ ಗಾಲವರು 


ಪಂಡಿತ್ವಾಲ್ಮೀಕಿ ಕೌಂಡಿಣ್ಯ [ ಕೌಂಡಿಣ್ಯ 
ಅಗಸ್ಕ ಮುನಿ ಮರೀಚರಿಗೆ ನಾನು ನಮೋ ಎಂಬೆ॥ 


ಮೆನೆ ದೈವವಾದ ತಿರುಪಂಯ ತಿಮ್ಮಪ್ಪನನ್ನು ಸ್ಮರಿಸುವ ಭೀಮವ್ವನ ಶೈಲಿಯೇ 
ಒಂದು ಸೊಗಸು 


“ಶೇಷಗಿರಿವಾಸ ಆಕಾಶನಳಿಯನೆ ವೆಂಕ 
ಟೇಶ ನಮ್ಮ ಮಸಿ ದೈವ 1 ಮನೆ ದೈವ 
ಸೆಲಹೆನ್ನ ಪದ್ಮಾವತೀಶ ಪರಮಾತ್ಮ I 


ಆರು ಮಂದಿ ಅರಿಗಳು ಅನುಗಾಲ ನನ್ನನ್ನು ದುರ್ವಿಷಗಳಿಗೆ ಎಳೆದು 


ಹರಪನಹಳಿ ಕ ಭೀಮವ್ವ 41 


ಯಮನ ಬಳಿಗೆ ಕೊಂಡೊಯ ಲು ಕಾತುರದಿಂದಿದ್ದಾ ರೆ ದಶೇಂದ್ರಿಯಗಳ 
ಮುತ್ತಿಗೆಯಲ್ಲಿ ಬಂಧಿತಳಾಗಿ ಕತ್ತಲ ಕೂಪದಂತಿರುವ ಭವದೊಳಗೆ ಸಿಲುಕಿ 
ಬಳಲುತ್ತಿದ್ದೇನೆ... ಪರಮಾತ್ಮಾ, ನನ್ನ ಸಂಚಿತಾಗಾಮಿಗಳನ್ನು ದಹಿಸು ಈ 
ಪ್ರಪಂಚವನ್ನು ವಿಡಿಸು ವಂಚನೆಯ್ಲಿದೆ ಸಲಹು ಎಂದು ಬೇಡಿಕೊಳ್ಳುವ 
ಫೀಮವ್ವ 

ಮುಕ್ತಿದಾಯಕ ನಿನ್ನ । ಭಕ್ತರೇಸು ಮಂದಿ 

ಹೆತ್ತಾಯಿ.ಸುತರೇನವರೆಲ್ಲಾ । ಅವರು ನಾ 

ಹುಟ್ಟಿದೆನೆ ಮತ್ತೆ ಮಲತಾಯಿ ಉದುರದಿ॥ 


ಎಂದು ಪರಮಾತ್ಮನನ್ನು ಪ್ರಶ್ನಿಸುತ್ತಾಳೆ 
ಶ್ರೀಶನೆ ಕೇಳ್‌ ನಿನ್ನ । ದಾಸರಂಗಳದಲ್ಲಿ 


ಬೀಸಿ ಬಿಸಾಕೊ” ಎನ್ನನು | ಎನ್ನ ಹರಿದಾಸರ 
ದಾಸತ } ಯೆಂನಗೇ ಕೊಡಿಸಯ್ಕಾ ॥ 


ಎಂದು ಹರಿದಾಸರ ದಾಸತ್ವವನ್ನು ಕೊಡಿಸಬೇಕೆಂದು ಕೋರುತ್ತಾಳೆ 

ಧೃವ, ಪ್ರೆಹ್ಲಾದ, ಅಜಾಮಿಳ ಸುಧಾಮ ಬಲಿ ಪುಂಡಲೀಕ್ಕ ಅಕ್ಟೂ ರ್ಕ 
ಮುಚಕುಂದ ಮುಂತಾದವರನ್ನು ಅನುಗ್ರಹಿಸಿದ ವೃತ್ತಾಂತಗಳನ್ನು ತಿಳಿಸಿ ಭಗ 
ವಂತನನ್ನು ಹಾಡಿ ಹೊಗಳುವುದರಲ್ಲಿ ಭೀಮವ್ವನಿಗೆ ಎಲ್ಲಿಲ್ಲದ ಸಂಭ್ರಮ 


ಮಗ್ಗವ ಹಾಕಿ ಮಾರು । ಬಟ್ಟೆ ನೆ.ದಿಲ್ಲ 
ರೊಕ್ಕವನೆ ಕೊಟ್ಟು ತರಲಿಲ್ಲ । ತರಲಿಲ್ಲ ದ್ರೌಪದಿಗೆ 
ಲೆಕ್ಕಿಲ್ಲದೊಸ್ವ್ರಾ ಉಡಿಸೀದಿ ॥' 


ಜ್ಞೀಗೆ ಮನಮುಟ್ಟುವ ದೃಶ್ಶಗಳನ್ನು ಮೋಹಕವಾಗಿ ನೇಯ ಪೌರಾಣಿಕ ಪಾತ್ರ 
ಗಳಿಗೆ ಭೀಮವ್ವ ಜೀವ ತುಂಬುತ್ತಾಳೆ 


ತತ್ವ ಪ್ರತಿಸಾದನೆ 
ಸ್ತುತಿಮಣಿ ಮಾಲಿಕೆಯಲ್ಲಿ ಮಧ್ವಮತ ತತ್ವಗಳ ಸುಂದರ ಸರಮಾಲೆ 


42 ಹರಪನಹಳ್ಳಿ ಭೀಮವ್ವ 


ಯನ್ನು ಭೀಮವ್ವ ಪೋಣಿಸಿಟ್ಟಿದ್ದಾ ಳೆ ವೇದ ಶಾಸ್ತ್ರ ಪುರಾಣಗಳ ಆಂತರ್ಯ 
ವನ್ನು ಭೀಮವ್ವೆ ಇಲ್ಲಿ ಚೆನ್ನಾಗಿ ವ್ಯಕ್ತಪಡಿಸಿದ್ದಾಳೆ ಜೀವನ ಅಸ್ವತಂತ್ರತೆ ಮತ್ತು 
ಶ್ರೀಹರಿಯ ಸಾರ್ವಭೌಮತೆಯನ್ನು ತಿಳಿಸಲು ಆಕೆ ನೀಡಿರುವ ಈ ಉಪಮೆ 
ತುಂಬಾ ಅರ್ಧಪೂರ್ಣವಾಗಿದೆ 


ಅಡಗಿ ಮಾಡುವನ ಕೈಹಿಡಿದ ಹುಟ್ಟಿನಂತೆ 
ನಡೆಯದೋ ನಮ್ಮ ಸ್ವಾತಂತ್ರ । ಸ್ವಾತಂತ್ರ 
ಮೂರ್ಲೊೋಕ ದೊಡೆಯ ನೀ ಕರ್ತೂ ಜಗಕ್ಕೆಲ್ಲಾ ॥' 


ಶ್ರೀ ಮಧ್ವಾಚಾರ್ಯರು ಪ ಶ್ರತಿಪಾದಿಸಿದ ಪಂಚಭೇದಗಳನ್ನು ಹೆಸರಿಸುತ್ತಾ 
“ಎನ್ನೊಳು ಭೇದಬುದ್ಧಿ ಬ್ಯಾಡಿನ್ನು ಎಂದು ಕೇಳಿಕೊಳ್ಳುತ್ತಾಳೆ 


ಜೀವ ಜೀವಕು ಛೇದ ಜೀವ ಜಡಕು ಭೇದ 
ಜಡ ಜಡಕೆ ಭೇದ ನಿನಗಿನ್ನು । ನಿನಗೆ 
ಭೇದಾದರೈನ್ನೊಳು ಭೇದಬುದ್ಧಿ ಬ್ಮಾಡಿನ್ನು 
ಇಲ್ಲಿ ವೃಕ್ತಗೊಳ್ಳುವ ಆತ್ಮೀಯ ಹಿತ ಸ್ಪಂದನ ತತ್ವವೆನ್ನೂ ಮೀರಿ ನಿಲ್ಲುತ್ತದೆ 


ತಂದೆ ತಾಯಿ ಬಂಧು ಬಳಗ ಬಾಂಧವರೆಲ್ಲಾ ಹಿಂದೆ ಎಷ್ಟೋ ಜನ 
ಎಣಿಕೆಯಿಲ್ಲದಂತೆ ಆಗಿಹೋಗಿದ್ದಾರೆ ಎಣಿಸಿಲಿಕ್ಕೇ ಆಗದ ಅವರನ್ನು ನನ್ನವರು 
ಎಂದು ತಿಳಿದರೆ ಉಪಯೋಗವ್ಸಿ ಕನಕ, ಕಶ್ಮಪ ಕುಂಭಕರ್ಣ ದಂತವಕ್ಟ 
ಮುಂತಾದವರು ಮಾಡಿದ ಎಣಿಕೆಯಿಲ್ಲದ ಅಪರಾಧಗಳನ್ನು ಕ್ಷಮಿಸಿ ಸದ್ಗತಿ 
ನೀಡಿದ ನಾರಾಯಣನೊಬ್ಬನೇ ನನ್ನವನು ಅವನೇ ಎಲ್ಲಕ್ಕೂ ಕಾರಣಕರ್ತ 
ನಿರ್ದೋಷ, ಸರ್ವಶಕ್ತ ಸರ್ವವ್ಮಾಪ್ತ, ಕರುಣಾಸಮುದ್ರನಾದ ಆತನು ಜೀವರ 
ಮೇಲೆ ಜೀರಿಗೆಯಷ್ಟು ದಯಮಾಡಿದರೆ ಸಾಕು ವೈಕುಂರಪತಿಯಾದ ಅವನು 
ತನ್ನ ಲೋಕದಲ್ಲಿ ಶಮಿಷತ್ರದಷ್ಟು ಸ್ಥಳ ಕೊಟ್ಟರೆ ಸಾಕು ಅಲ್ಲಿ ಚಿತ್ತ ಸ್ವಸ್ಥಾಗಿರ 
ಬಹುದು, ಎಂದು ಹೇಳುವ ಭೀಮವ್ಮ ಅಮಿತಫಲವನ್ನು ನೀಡುವ ಭೀಮೇಶ 
ಕೃಷ್ಣ ನ ಕರುಣೆಯೊಂದೇ ಲಕ್ಷಾಭರಣ ಅದೇ ಬದುಕಿಗೆ ಭೂಷಣ ಎಂದು ಕರಗ 
ತ್ತಿ ಸಾರುತ್ತಾಳೆ 


ಒಗಟುಗಳು 


ವ ದ ಸಾಬಾ ವ ಬಾ 





ಹಿಗಟುಗಳನ್ನು ರಚಿಸುವುದರಲ್ಲಿ ಭೀಮವ್ವನದು ಎತ್ತಿದ ಕೈ ಅರ್ಧಗರ್ಭಿ 
ತವಾದ ಅವಳೆ ಒಗಟುಗಳಲ್ಲಿ ಅವಳ ಭಾಷಾಜ್ಞಾನ ಪದಗಳ ಮೇಲಿರುವ 
ಹಿಡಿತ ನಿರೂಪಣಾ ಸಾಮರ್ಥ್ಯಗಳು ಎದ್ದು ಕಾಣುತ್ತವೆ ದ್ವಿಪದಿಗಳು” 
ಎಂದು ಹೆಸರಾಗಿರುವ ಈ ಒಗಟುಗಳಲ್ಲೂ ಭಕ್ತಿಯ ಪ್ರಚೋದನೆಯಿದೆ 
ಶೃಂಗಾರ ರಸದೊಂದಿಗೆ ಹಾಸ್ಮೆರಸದ ಸ್ಪಂದನವಿದೆ 


ಶ್ರೀಕೃ ಷ್ಣ ಮೆತ್ತು ರುಕ್ಕೆ; ಯರು ಸರಸವಾಗಿ ಸಂಭಾಷಣೆಯನ್ನು ನಡೆಸು 
ತ್ರಿ ದ್ದಾಗ ಪರಸ್ಪ ರೆ ಒಗಟುಗಳನ್ನು ಹಾಕಿ ಬಿಡಿಸಲು ಹೇಳುತ್ತಾರೆ ನಿನು 
ಕೃ ಗನ ಸ ಸರದಿ ಕ ಷ್ಣ ರೀವಿಯಿಂದ ಕುಳಿತು ಒಂದು ಒಗಟನ್ನು ಹೇಳುತ್ತಾನೆ 


“ಕಿವಿಯಿದ್ದು ಕೇಳೆದ್ಕು ಕಣ್ಣಿದ್ದು ನೋಡದು, ಕಾಲಿದ್ದು ನಡೆಯಲರಿ 
ಯದು ದುಕ್ಮಿಣಿ ನಾರಿ ನೀ ಒಗಟ ಒಡಿಯೆಂದ? 
ಆಗ ರುಕ್ಮಿಣಿ 


"ಚಂದನದ ಮರ ತರಿಸಿ, ಚೆಂದಾಗಿ ಕೆತ್ತಿಸ್ಸಿ ಸಣ್ಣ ಮಕ್ಕಳಾಡಿಸುವಂಥ ಗೊಂಬೆ 
ಮತ್ತೇನು ಅರಸರೆ” ಎಂದು ತಕ್ಷಣ ಒಗಟನ್ನು ಬಿಡಿಸುತ್ತಾಳೆ 


ಕೃಷ್ಣ ಮತ್ತೊಂದು ಒಗಟನ್ನು ಪ್ರಯೋಗಿಸುತ್ತಾನೆ 


44 ಹರಪನಹಳ್ಳಿ ಭೀಮವ್ವ 


ಹುಟ್ಟುತ್ತ ಹೆಸಿರುಂಟು ವೆಳೆಯುತ್ತ ಕೆಂಪುಂಟು, ಮುಪ್ಪಿನ ಕಾಲಕ್ಕೆ 
ಅತಿ ಕಪ್ಪು ರುಕ್ಮಿಣಿ ಮಿಶ್ರಿ ನೀ ಒಗಟ ಒಡೆಯೆಂದ 


ಸಣ್ಣನ್ನ ಎಲಿಯಾಗಿ, ನುಣ್ಣನ್ನ ಕಾಯಾಗಿ, ಹನ್ನೆರಡು ಮಂದಿ ಬೆಲೆ 
ಯಿಟ್ಟು ಮಾರುವ ನೇರಳೆ ಹಣ್ಣು, ಮತ್ತೇನು ಅಂಸರೆ ಎಂದು ಲೀಲಾಜಾಲ 
ವಾಗಿ ಹೇಳುತ್ತಾಳೆ 


ಹೊರಗೆ ಹೊರಳಿ ಕೋಟಿ, ಒಳೆಗೆ ಬೆಳ್ಳಿ ಕೋಟಿ ತಿಳಿನೀರಿನಾಗ 
ಅಮೃತವ ರುಕ್ಮಿಣಿ ನಾರಿ ಈ ಒಗಟ ಒಡೆಯೆಂದ 


ಅದಕ್ಕೆ ಉತ್ಕರವಾಗಿ ರುಕ್ಮಿಣಿ... 


ಅಟ್ಟಂಬೋ ಆಡಿವ್ಮಾಗ ಬೆಟ್ಟೆಂಬೋ ಗಿಡಹುಟ್ಟಿ ತುಟ್ಟ ತುದಿಗೆ 
ನೂರೆಂಟು ಫಲವಾಗಿ ತೆಂಗಿನಕಾಯಿ ಮತ್ತೇನೂ *ರಸರೆ ಎನ್ನುತ್ತಾಳೆ 


ಣ 


ಕೃಷ್ಣ ರು್ಮ್ಮಣಿಯನ್ನು ಸೋಲಿಸಬೇಕೆಂದು ಮತ್ತೆ ಮತ್ತೆ ಒಗಟುಗಳನ್ನು 
ತ್ತಾನೆ ಆದರೆ ರುಕ್ಮಿಣಿ ಅವುಗಳನ್ನು ನಿರಾಯಾಸವಾಗಿ ಬಿಡಿಸುತ್ತಾಳೆ 


ಹಾಕು 


ಕೃಷ್ಣನ ಒಗಟೆಲ್ಲವೂ ಮುಗಿದ ನಂತರ ರುಕ್ಮಿಣಿಯ ಸರದಿ ಬರುತ್ತದೆ 
ರುಕ್ಮಿಣಿ ತಮತ್ಕಾರವಾಗಿ ಒಗಟುಗಳನ್ನು ಹೆಣೆದು ಕೃಷ್ಣನಿಗೆ ಬಿಡಿಸಲು ಹೇಳು 
ತ್ತಾಳೆ ಆದರೆ ಕೃಷ್ಣ ನಿಗೆ ತಕ್ಷಣ ಹೊಳೆಯುವುದಿಲ್ಲ ಅವನು ತಡವರಿಸುತ್ತಾನೆ 
ಆಗ ರುಕ್ಮಿಣಿ ಮುಸಿ ಮುಸಿ ನಗುತ್ತಾಳೆ ಕೃಷ್ಣನಿಗೆ ಹುಸಿ ಕೋಪ ಬರುತ್ತದೆ 
ಅವನು ಬುಸುಗುಟ್ಟುತ್ತಾನೆ 


ಒಬ್ಬನ್ನ ಕಟ್ಟಿದ್ದೆ, ಒಬ್ಬನ್ನ ಸುಟ್ಟಿದ್ದೆ ಒಬ್ಬನಿಗೆ ನೀರು ಎರೆದಿದ್ದೆ? 
ಎಂದು ರುಕ್ಮಿಣಿ ಹೇಳಿದಾಗ ಕೃಷ್ಣ ನ ಕೋಪ ಹೆಚ್ಚಾಗುತ್ತದೆ 


ಚ 


ಯಾವನ್ನ ಕಟ್ಟಿದ್ದೆ, ಯಾವನ್ನ ಸುಟ್ಟಿದ್ದೆ, ಯಾವನಿಗೆ ನೀರು ಎರೆದಿದ್ದೆ 


ಎನುತಲೆ ಭೀಮೇಶ ಹಿರಿದ ಅಗಲವ” ಕ್ರಷ್ಣ ಕಿಡಿಕಾರುತ್ತಾ ಖಡ್ಗ ರುಳಪಿಸು 
ತ್ನಾನೆ 
ಇತಿ 


ಹರಪನಹಳ್ಳಿ ಭೀಮವ್ವ 45 


ಇಲ್ಲಿ ಬೀಮವ್ಹ ಹಾಸ್ತ್ರ ಬೆರೆತ ಸರಸವಾದ ಸಂಭಾಷಣೆಯನ್ನು ಒಗಟುಗಳ 
ಚೌಕಟ್ಟಿನೊಳಗೆ ಅಳವಡಿಸಿಕೊಂಡಿದ್ದಾಳೆ 


ರುಕ್ಮಿಣಿಯ ಒಗಟಿನ ಮಾತುಗಳು ಹೀಗೇ ಮುಂದುವರೆಯುತ್ತವೆ ಕೃಷ್ಣ 
ಮಾತ್ರ ಅವುಗಳ ಒಳಾರ್ಧಗಳನ್ನು ತಕ್ಷಣ ಕಂಡುಕೊಳೆ ದೆ ಕಳವಳೆಗೊಳು ತ್ತಿರು 
ತ್ತಾನೆ 

ಕಡೆಗೆ ರುಕ್ಮಿಣಿ ಬಾಗಿಲ ಹಾಕಿದ್ದೆ, ಅಗಳಿಯ ನೂಂದ್ದೆ, ಭೀಮೇಶ 
ಕೃಷ್ಣ ರಾಯರೆ ನಿಮ್ಮ ತೋಳಿಗೆ ತಲೆಗೊಟ್ಟು ಮಲಗಿದ್ದೆ' ಎಂದು ಹೇಳುತ್ತಾಳೆ 


ಆಗ ಕೃಷ್ಣ ನಿಗೆ ಆನಂದವಾಗುತ್ತದೆ ಕೋಪ ಕರಗುತ್ತದೆ, ಕಳವಳ ದೂರ 
ವಾಗುತ್ತ ದೆ ಅವನು ರುಕ್ಮಿಣಿ ಯ ಕಡೆಗೆ ನೋಡುತ್ತಾ ಮುಗುಳ_್ನಗುತ್ತಾನೆ 


ಈ ಒಗಟುಗಳಲ್ಲಿ ಫೀಮವ್ಹನ ಸಂಭಾಷಣಾ ಚಾತುರ್ಯ ತುಂಬಾ ಚೆನ್ನಾಗಿ 
ವ್ಯಕ್ತ ವಾಗುತ್ತದೆ, “ಭೀಮೇಶಕೃಷ್ಣ ” ಎಂಬ ಅಂಕಿತದ ಬದಲು “ಫೀಮೇಶಕೃಷ್ಣ 
ರಾಯರೆ' ಎಂಬ ಪ್ರೆಯೋಗವಿರುವುದರಿಂದ ಈ ಒಗಟುಗಳು ಆಕೆಯ ರಚನೆ 
ಹೌದೋ, ಅಲ್ಲವೋ ಎಂ. ಸಂಶಂ.2 ಬರಬಹುದು ಆದರೆ ಇಲ್ಲಿ ಕಂಡುಬರುವ 
ಛಾಹಾ ಪ್ರಯೋಗ, ಶೈಲಿ, ಸಂಭಾಷಣಾ ಚಾತುರ್ಯ ಮುಂತಾದವುಗಳನ್ನು 
ಗಮನಿಸಿದಾಗ ಇವು ಭೀಮವ್ವನ ರಚನೆಯಲ್ಲ ಎನ್ನುವುದಕ್ಕೆ ಕಾರಣ ಸಿಕ್ಕುವುದಿಲ್ಲ 


ತೇಜಃ ೫೫% ಜೇಸಿ 


ದಾರಾ ಕಸ ವೃ..ಇಸಸೀಮವ್ವನ ಅಂತ್ಯ 


ಭೀಮವ್ವ ಸುಮಾರು ತನ್ನ ಎಂಬತ್ತೊಂದನೆಯ ವಯಸ್ಸಿನಲ್ಲಿ ದೇಹ 
ವನ್ನು ತ್ಯಜಿಸಿದಳೆಂದು ಭಕ್ತರು ಹೇಳುತ್ತಾರೆ ಸ್ವಪ್ನಾನುಭವಗಳಿಂದ ದಿವ್ಮಪ್ರೇರ 
ಣೆಯನ್ನು ಪಡೆದು ಅವಳು ಅನೇಕ ವಿಶಿಷ್ಟ ಕೃತಿಗಳನ್ನು ರಚಿಸಿದಳು ಶ್ರೀಹರಿಯ 
ಗುಣ ಮಹಿಮೆಗಳನ್ನು ಕೊಂಡಾಡುತ್ತಾ ಆಕೆ ಕಾಶಿ, ಗಯ್ಕಾ ಸೋದೆ, ಮಂತ್ರಾ 
ಲಯ, ತಿರುಪತಿ, ಉಡುಪಿ ಮಳೆಖೇಡ ಮುಂತಾದ ಹಲವಾರು ಪುಣ್ಮ ಕ್ಷೇತ್ರ 
ಗಳನ್ನು ಸಂದರ್ಶಿಸಿದಳು ಆಯಾ ಕ್ಷೇತ್ರ ಮೂರ್ತಿಗಳನ್ನು ಕುರಿತು ಭೀಮವ್ವ 
ಭಾವಾವಿಷ್ಠ ಳಾಗಿ ಮಾಡಿರುವೆ ಕೃತಿಗಳೇ ಇದಕ್ಕೆ ನಿದರ್ಶನ ನಂತರ ಅವಳು 
ಹೊಸಪೇಟೆಯಲ್ಲಿದ್ದ ತನ್ನ ತಂಗಿಯ ಮೆಗನಾದ ಸೊಂಡೂರು ಕೃಷ್ಣಾಚಾರ್ಯರ 
ಮನೆಯನ್ನು ಸೇರಿದಳು ವೃದ್ಧಾಪ ದ ದೆಸೆಯಿಂದ ದೇಹಕ್ಕೆ ಖಾಯಿಲೆ ಬಂದರೂ 
ಭೀಮವ್ವ ಭೀಮೇಶಕೃಷ್ಣ ನಧಾ ನವನ್ನು ಬಿಡಲಿಲ್ಲ ಹಾಸಿಗೆಯಲ್ಲಿ ಮಲಗಿದ್ದರೂ 
ಆಗಾಗ ಭಾನಪರವೆಶವಾಗುವುದು, ಹಾಡುಗಳನ್ನು ಹೇಳುವುದು ನಡೆದೇ ಇತ್ತು 
1903ನೇ ಇಸವಿ ಕೃತುನಾಮ ಸಂದತ್ಸರದ ಪುಷ್ಕ ಶುದ್ಧ ತ್ರಯೋದಸಿಯಂದು 
ಅವಳಿಗೆ ಭಾಗವತ ಸ್ತೋತ್ರವನ್ನು ಕನ್ನಡದಲ್ಲಿ ರಚಿಸಿ ಹಾಡಬೇಕೆಂಬ ಅಪೇಕ್ಷೆ 
ಯಾಯಿತು ಹಾಸಿಗೆಯಲ್ಲಿ ಮಲಗಿದ್ದ ಹಾಗೇ ಅವಳು ಹಾಡಲು ಪ್ರಾರಂಭಿಸಿ 
ದಳು 


ಹರಪನಹಳಿ ಸ, ಬೀಮದ್ವ 47 


ಗಂಗಾಧರ ಸುತ ಗಣಪತಿ । ಮಂಗಳ 

ಚರಣಕ್ಕೆ ಎರಗುವೆ । ಎರಗಿ ನಾ 

ಪೇಳುವೆ ॥ ನೀರೊಳೆಗಿರುವ ನಾರಾಯಣ 

ಸ್ವಾಮಿ ದೋಷ ದೂರನಾದ ಜ್ಞಾ ನಗಮ್ಮ 

ನಿರಾಶ್ರ”ಂ | ವೇದಶಾಸ್ತ್ರ ಭಾರತ ಭಾರಿ 

ಮೂಲ ರಾಮಾಯಣ ಪಂಚರಾತ್ರಾಗಮ 

' ಬಂದು ಮುಂದುವರೆಸುವಷ್ಟರಲ್ಲಿಯೇ ಅವಳಿಗೆ ಅತೀವ ಬಳ 

ಲಿಕೆಯಾಯಿತು ಧ್ವನಿ ಕ್ಷೀಣವಾಗತೊಡಗಿತು ನಾರಾಯಣ ನಾರಾಯಣ” 
ಎಂದು ಉಚ್ಚರಿಸುತ್ತಿರುವಾಗಲೇ ಅವಳ ಪ್ರಾಣಪ್ನೂ ಹಾರಿತು ಸಾರ್ಧಕವಾದ 
ಜೀವನವನ್ನು ನಡೆಸಿದ ಫೀಮವ್ವ ವೀಮೇಶಕೃಷ್ಣ ನ ಸ್ಮರಣೆ ಮಾಡುತ್ತಲೇ ಅವನ 
ಪಾದಾರವಿಂದವನ್ನು ಸೇರಿದಳು ಹುಭಕ್ತಿಯ ಉತ್ತ ಷ್ಟ ಬೆಳಕನ್ನು ತನ್ನ ಸುತ್ತ 
ಮುತ್ತ ಬೀರಿದ ಶ್ರೇಷ್ಠ ಜ್ಮೋತಿಯೊಂದು ಜಗತ್ತಿನಿಂದ ಕಣ್ಮರೆಯಾಯಿತು 


ಭೀಮವ್ವ ತೀರಿಕೊಂಡ ಹತ್ತು ದಿನಗಳ ನಂತರ ಚಕ್ರದೋಪಾದಿಯಲ್ಲಿ 
ಜ್ವಾಜಲ್ಮಮಾನವಾದ ಕೆಂಪು ಬಣ್ಣ ದ ನಕ್ಷತ್ರವೊಂದು ಆಕೆಯ ಖಉತ್ತರಕ್ರಿಯೆಗಳು 
ನಡೆದ ತುಂಗಭದ್ರಾ ತೀರದ ಹೋಸೂರಿನವ್ಲಿ ಕಂಡುಬಂದಿತೆಂದೂ ನಂತರ ದೇವ 
ಸ್ಥಾನದ ಗೋಪುರದಲ್ಲಿ ಕೆಲವು ಕ್ಷಣ ಮಿನುಗಿ ಆಕಾಶದಲ್ಲಿ ಕಣ್ಮರೆಯಾಯಿತೆಂದೂ 
ಭಕ್ತರು ಹೇಳುತ್ತಾರೆ 


ಬಾಳಿಗೆ ಸೂ ರ್ತಿ 


ಭೀಮವ್ವನ ಬದುಕು ಮುಂದಿನ ಜನಾಂಗಕ್ಕೆ ಸ್ಫೂರ್ತಿದಾಯಕವಾದದ್ದು 
ಸಾಮಾನ್ಯವಾದ ಹಳ್ಳಿಯ ಹೆಂಗಸು ಚಿಕ್ಕ ವಯ ಸ್ಲಿನಲ್ಲಿಯೇ ಗಂಡನನ್ನು ಕಳೆದು 
ಕೊಂಡಳು ಆದರೆ ತನ್ನ ದುರಾದೃಷ್ಟಕ್ಕಾಗಿ ಅವಳು ವಿಧಿಯನ್ನು ಶಪಿಸಲಿಲ್ಲ 
ಬಾಳಿಗೆ ಬೆನ್ನು ತೋರಿಸುವ ನಿರಾಶೆಯ ಹಾದಿಯನ್ನು ಹಿಡಿಯಲ್ಲಿ ಲೌಕಿಕ 
ಸುಖದ ಬೆನ್ನು ಹತ್ತಲ್ಲಿ ಜಗದಾಧಾರನಾದ ಭಗವಂತನನ್ನೇ ಅವಳು ಮೊರೆ 
ಹೊಕ್ಕಳು ಜೀವನದ ಒಂದೊಂದು ಕ್ಷಣವನ್ನೂ ಅವನ ತಿಂತನೆಗೆ ಉಪಯೋಗಿಸಿ 
ಕೊಂಡಳು ಸಾಧನಮಾರ್ಗದ ಶಿಸ್ತನ್ನು ಪಾಲಿಸಲು ವೃತ ನಿಯಮ ಉಪವಾಸ 


48 ಹರಪನಹಳ್ಳಿ ಭೀಮವ್ವ 


ಗಳನ್ನು ನಿಷ್ಠೆಯಿಂದ ಅನುಷ್ಠಾನ ಮಾಡಿ ಸಂಪ್ರದಾಯಬದ್ಧ ಜೀವನ ನಡೆಸಿ 
ದಳು ಭಗವಂತನ ಅನುಗ್ರಹದಿಂದ ಪಡೆದ ಪ್ರತಿಭಾ ಸಾಮರ್ಥ್ಯಗಳನ್ನು ಅವನ 
ಗುಣಗಾನಕ್ಕಾಗಿಯೇ ಮೀಸಲಿಟ್ಟಳು ಅಕ್ಷರ ಜ್ಞಾನವಿಲ್ಲದಿದ್ದರೂ ಎಂತಹ ಪಂಡಿ 
ತರೂ ವಿಸ್ಮಯಪಡುವಂತಹ ಕೃತಿಗಳನ್ನು ರೆ8ಸಿ ಜನಮನದಲ್ಲಿ ಭಕ್ತಿಯನ್ನು 
ಪ್ರಚೋದಿಸಿದಳು ತನ್ನ ವಿಪುಲವಾದ ಸಾಹಿತ್ಯದಿಂದ ಕನ್ನಡದ ಹರಿದಾಸ 
ಸಾಹಿತ್ಮ ಭಂಡಾರವನ್ನು ಪ್ರೀಮಂತಗೊಳಿಸಿದಳು ವೇದಶಾಸ್ತ್ರ ಪುರಾಣಗಳ ಒಳ 
ಅರ್ಧವನ್ನು ತಿಳಿಯಾದ ಕನ್ನಡದಲ್ಲಿ ನಿರೂಪಿಸಿದಳು ಭಕ್ತಿಮಾರ್ಗದಲ್ಲಿ ಮುನ್ನಡೆ 
ಯಲು ಕನ್ನಡಿಗರ ಕೈಗಳಿಗೆ ತನ್ನ ಕೃತಿಗಳೆಂಬ ಕೈ ದೀಪವೊಂದನ್ನು ಕೊಟ್ಟು ಮರೆ 
ತಾಗಿ ಹೋದಳು 


ಸಾಮುನ್ಕರಾದ ಹಳ್ಳಿ ಕ್ರಯ ಹೆಂಗಸರೂ ಸಹ ಬದುಕನ್ನು ಸಾರ್ಧಕಪಡಿಸಿ 
ಕೊಂಡು ದೇವರನ್ನು ಸಾಕ್ಷಾತ್ಮರಿಸಿಕೊಳ್ಳುವ ದಾರಿಯತ್ತ ಸಾಗಬಹುದೆಂಬುದನ್ನು 


ತೋರಿದ ಹರಪನಹಳ್ಳಿ ಫೀಮವ್ವ ದಕ್ಷಿಣ ಭಾರತದ ಮೀರಾಬಾಯಿ ಎಂದು 
ಪ್ರಸಿದ್ಧಳಾಗಿದ್ದಾ ಫಿ 


ದುಷ್ಟ ಅಲ್ಪರಿಗೆ ವಾಯ್‌ತೆರೆಯಟಲೆ ಭೀಮೇಶ. 


ಕೃಷ್ಣ ನಿನ್ನದ%ಂ ಬೇಡಿಕೊಂಬೋದೊಂದರಿಯೆನೋ ॥' 





ತ” xk ಜಂ 


ಪರಪನಹಳ್ಳಿ ಭೀಮವ್ವ 49 
ಭೀಮವ್ವನ ಕೆಲವು ಹಾಡುಗಳು 





ಸ್ಮರಿಸಿ ಬದುಕ*ಕೊ 


ಸ್ಮರಿಸಿ ಬದುಕಿರೊ ಸರ್ವಾನಂದ ಗುರುಗಳ 
ನಿರುತದಿಂದ ಇಷ್ಟಫಲವ ನೀಡೋ ವರಗಳೆ ಬೇಡಿ 


೫ 


ಆದಿಕಲ್ಲಿನಲ್ಲಿ ಮಹಾದೇವ ಕರೆಯೆ ಬಂದು ನಿಂತ 
ಶ್ರೀದೇವಿರಮಣನ ಮುದ್ದು ಪಾದಾಂಖುಜವ ಪೂಜಿಸುವರ ೧ 


ಉತ್ತಮವಾಗಿದ್ದ ದಿವ್ಕೆ ಛತ್ರ ವಿಜಯತೀರ್ಧ ನಿರ್ಮಿಸಿ 
ಇತ್ಯದಲಿ ಮೈಷ್ಟಾನ್ನ ದಾನ ವಿಸ್ತಾರವನೆ ಪೇಳಲೊಶವೆ 4 


ಕುಷ್ಠ ರೋಗ ದ್ಯಾಧಿ ಜ್ವರ ಚತುರ್ಧಿ ಭಯ ಭೀತಿಗಳನ್ನೆ 
ಬಿ್ಟೋಡಿಸಿ ತೀರ್ಥಅಂಗಾರದಲಿ ಸಮಸ್ತರ ಮಹಿಮೆಯ ನೋಡಿ ೬ 


ಸಂತಾನ ಸ... ತದ ಫಲವ ನಿಂತುಕೊಡುತ ಮಂತ್ರಾಕ್ಷತೆಯ 
ಗ್ರಂಧ ಪದಸುಳಾದಿಯ ಲಕ್ಷಿ ಒೀಕಾಂತಗೆ ಮಾಡರ್ಪಿಸುವರ 1 


ಹರಿಯ ದಿವ್ಹಾ ಸಿಕೆಯ ನಾಮ ಗುರು ವಿಜಯರಾ.-- 
ಯರ ಪ್ರೇಮ ಪಡೆದು ಭೀಮೆ*ಶಕೃಷ್ಣನಂ್ರ ಬಿಡದೆ 
ಒಜನೆ ಮಾಡುವವರ ೫ 


#1 ಜೇ x ಜಃ 


೨೦ ಹರಪನಹಳ್ಳಿ ಭೀಮವ್ವ 


ನೋಡಿ ದಣಿಯನೆನ್ನ ಕಂಗಳು 


ನೋಡಿ ದಣಯವೆನ್ನ ಕಂಗಳು ಈ ಸೋದೆಲಿರುವ 
ಈಡು ಇಲ್ಲದುತ್ಸವಂಗಳ 
ಬೇಡಿದವಗೀ ದ್ವಜಬುತ್ತಿ ನೀಡಿ ದಸುಸೊರ್ದಾಡುವರ 


ಯಂತಿಗಳ ಸಮೂಹವೆಷ್ಟು ಮಿತಿಯಿಲ್ಲದ ಬಾ ಶ್ರಹ್ಮಣ್ಯ ವೆಷ್ಟು 
ಮತಿಹೀನರಿಗೆ ಗತಿಯ ಕೊಡುವ ಪ್ರಥಿವಿಗಧಿಕ ಗುರುಗಳನ್ನು 


ಜಭೂತವಾದಗೆರಗಿ ನಿಂತು ವಾತಸುತಗೆ ಕೈಯ ಮುಗಿದು 
ಆತ ನಾರಾ:7ಂಣಘೂತನೆಂಬೋ ನೀತವಾದ ದೂತನಂತೆ 


ಕೊಳಲ ಕೃಷ್ಣ ಧವಳಗಂಗಾ ಹೊಳೆಯೊ ಮುತ್ತಿನ ಗದ್ದಿಗೆ ಮ್ಯಾಲೆ 
ಕಳೆಯು ಸುರಿಪೊ ಕಮಲಪಾದ ಇಳೆಯೊಳ್‌ ಇಲ್ಲೀಳಿಗೆಯ ಪೂಜೆ 


ಸನಕಾದಿ ಸುರೇಶನೆದುರು ಕಣಕ ಹ್ಹಾಲಗವನ್ನೆ ಮಾಡಿ 
ಮೆನಕೆ ಬಂದ ಮೃಷ್ಟಾನ್ನವನು ಜನಕೆ ತೃಪ್ತಿಬಡಿಸುತಿರಲು 


ಸುತ್ತ ವೃಂದಾವನದ ಮಧೆ ಉತ್ತಮರಾದ ವಾದಿರಾಜರು 
ಸತ್ಮವತಿಯ ಸುತರ ಎದುರು ಸಿತ್ಕಾನಂದಭರಿತರಾಗಿ 


ಸೈಷ್ಟಿ ಗಧಿಕಾನಂತಾಸನವು ಶ್ಹೇತದ್ವೀಪ್ವೈ ಕುಂರವೆಂಬೊ 
ಮುಕ್ತಸ್ಥಳದಲ್ವಾಸವಾದ ಲಕ್ಕುಮಿ ತ್ರಿಎಕ್ರಮನ 


ನೇಮವನಿಷ್ಮ ಸೇವಕ ಜನಕೆ ಬೇಡಿದ ಇಷ್ಟಾರ್ಥ ಕೊಡುವೊ 
ಭೀಮೇಶಕೃಷ್ಣನ್ನ ದಯದಿ ನೋಡಿದೆ ಹಯವದನನಂಫ್ರ 


xk ಷ್ಟ x xk 


ಟಿ 


ಸ) 


ಪರಪನಹಳ್ಳಿ ಭೀಮವ್ವ 
ಷಾಲಿಸೆನ್ಸನು ಜಯರಾಯ 


ಪರಮ ಪಾವನ ವೃಂದಾವನ ಮಳಿಖೇಡ ಕಾಗಿನೀ ನದಿ 

ತೀರದಿ ತಪವಾಚರಿಸುತ ಗುರುಗಳು ಇರುವರ್ಮತಿ 
ಗಳ್ಲನ್ನೆರಡು ಮಂದಿ 

ರಘುವರ ಅಕ್ಷೋಬ್ಯತೀರ್ಧರ ನಡುವೆ ಕುಳಿತಿದ್ದ ೦ಧ 

ಟೀಕೆ ಬರೆದ ಜಯ ಮಹರಾಂರಿವರು 

ಪಾಲಿಸೆನ್ನನು ಜಯರಾಯ 


ಎತ್ತಿನ ಜನ್ಮದಿ ಬಂದು ಶ್ರೀಮದಾನಂದತೀರ್ಧರಲ್ಲಿದ್ದು 
ಶಿಷ್ಕತ್ತ ವಹಿಕೊಂಡು 
ಬಿಟ್ಟು ಹರಿದಿನ ಮೇವು ನೀರನೆ ಪುಸ್ತಕದ 
ಗಂಟ್ನೊರ್ತು ಅರುಗುತ 
ತತ್ವಜ್ಞಾನ ತಿಳಿದು ದ್ವಾದಶ ಸ್ತೋತ್ರ ಹೇ... 
ಇಗ ಪ ಹ ರೆ 
ಳುತ ಪ್ರಕಟವಾದರು 


ಗೋವುಸುತನ ಜನ್ಮ ನೀಗಿ ಮಂಗಳವೇಡಿ 
ಸಾಹುಕಾರನ ಸುತನಾಗಿ 

ತೇಜಿಯ.ಂನೇರಿ ಮಾನದಿ ಮಧ್ಯದಲಿ 
ಮಂಡಿಬಾಗಿ ನಿ ರನು ಕುಡಿ. ೨ 

ಲಾಕ್ಷಣ ನೋಡಿ ಕರೆತರಲವರ ಗುರುಗಳ 
ಪಾದಕ್ವಂದನೆ ಮಾಡಿ ನಿಂತರು 


ಅಕ್ಷೋಭ್ಯತೀರ್ಥರು ಆ ಮಹಿಮರ ನೋಡಿ 

ಕೊಟ್ಟು ಕಾಯ್ಕರದಲಿ 

ಜುಟ್ಟು ಜನಿವಾರವನು ಕಿತ್ತೆ ಕಾವಿಶಾಟಿಗಳನು 
ಉಟ್ಟು ದಂಡಕಾಷ್ಟವ್ಹಿಡಿದು 

ಶ್ರೇಷ್ಠ ಯತಿ ಆಶ್ರಮದಿ ಕುಳಿತಿರೆ ಹೆತ್ತವರು 

ಹುಡುಕುತ್ತ ಬಂದರು 


ಜಿ 


೨2 ಹರಪನಹಳೆ ಿ ಭೀಮವ್ವ 


ಕಂಡಕೆಂಡಂತೆ ಮಾತುಗಳಾಡಿ ಗುರುಗಳಿಗೆ 
ಧೋಂಡು ರಘುನಾಧನ ಕರಕೊಂಡು 
ಹಿಂದಕೆ ಹೋಗಿ ಹೆಂಡತಿ ಸೆಹಿತೆರೆದು ಪ್ರಸ್ತ 
ಮುಂಡಿಗಿ ಮೃಷ್ಟಾನ್ನ ಉಣಿಸಿ 

ಚೆಂದದ್ವಸ್ಟ್ರಾ ಭರಣ ಕೊಟ್ಟುರುಟಣೆಯಂ 
ಮಾಡಿಸ್ಕಾರತಿಯ ಬೆಳಗೋರು 


ಸುಪ್ಪತ್ತಿಗೆಯು ಮಂಚ ಕುತ್ತಣಿ ಹಾಸಿಕೆಯಲ್ಲಿ 
ಇಟ್ಟು ತಾಂಬೂಲ ಬು- 

ಕ್ಕಟ್ಟು ಪರಿಮಳ ಗಂದ ಸಕ್ಕರೆ ಕ್ಷೀರಗಳು ಲಡ್ಡಿಗೆ 
ಅಚ್ಚಮಲ್ಲಿಗೆಮಾಲೆ ಪಲಗಳು 

ರತ್ನ ಜ್ಯೋತಿ ಪ್ರಕಾಶದೊಳಿಗುತ್ತಮರು 


ಕುಳಿತಿರಲರ್ಧಿಯಿಂಂದಲಿ 


ಮಡದಿ ಮಂಕೆ ಬಂದ ಸಡಗರನನು ನೋಡಿ 
ಕಡುಕೋಪದಲಿ ದೊಡ್ಡ 

ಹೆಡೆ ತೆಗೆದು ಕಣ್ಣ ಬಿಡುತ ವಿಷನಾಲಿಗೆಂ ೨ 
ಚಾಚುತಾರ್ಭಟಿಸಿ ಬರುತಿರಲ... 

ಸಾಧ್ಮಸರ್ಪವು ಕಡಿವುದೆನುತೆದೆ ಒಡೆದು ಕೂಗಲು 
ಹಡೆದವರು ಬಾಯ್ಬಿ ಡುತ ಬಂದರು 


ಹಾವಾಗ್ಗರಿದು ಹುತ್ತವ ಸೇರಿಕೊಂಬುವೋದೀಗ 
ನಾವು ಮಾಡಿದಪರಾಥ 

ಕ್ಷಮಿಸಬೇಕೆನುತಲಿ ಬೇಡಿಕೊಂಡಾಕ್ಷಣದಿ ಮಗನ 
ನೋಡಿ ಕರೆತಂದಾಗ 

ಅಕ್ಷೋಭ್ಮರಾಯರಂಥಿ »ಚರಣಕೊಪ್ಪಿಸಿ ನಾವು 
ಧನ್ಯರಾದೆವೆಂದರು 


ಠಿ 


ಟೆ) 


ಹರಪನಹಳ್ಳಿ ಭೀಮವ್ವ 53 


ಅತಿಬ್ಕಾಗದಿಂದವರಿಗ್ಮತಿ ಆಶ್ರಮವಕೊಟ್ಟು ಡೇ 
ವತಾಪೂಜೆಗಧಿಕಾರಮಾಡಲು 

ಗುರುಗಳು ಪಾಂಡಿತ್ಕದಿ ಇವರಿಗೆ ಪ್ರತಿಯು ಇಲ್ಲ... 

ವೆಂದೆನಿಸಿ ಮೆರೆವರು 

ಪತಿತರನೆ ಪುವನವ ಮಾಡಿ ಸದ್ಗ ತಿಯ ಕೊಡುವ 

ಸಜ್ಜನ ಶಿರೋಮಣಿ ೮ 


ಮಧ್ವರಾಯರು ಮಾಡಿದಂಧ ಗ್ರಂಧಗಳಿಗೆ 
ತಿದ್ದಿ ಟೀಕೆ ಟಿಪ್ಪಣಿ ಮಾಡಿ 
ಇದ್ದ ಮಹಾತ್ಮರು ಪದ್ಮನಾಭ ಭೀಮೇಶಕ.ಷಗೆ 
ಬ [ ಈ ೫ 
ಪರಮ ಭಕ್ತರೆನಿಸಿ ಮೆರೆವರು 
ವಿದ್ಯಾರಣ್ಯನ ಗರುವ ಮುರಿದು ಪ್ರಸಿದ್ಧರೆನಿಸೋರು 
ಸರುವ ಲೋಕದಿ ೯ 


xk % x 5% 4 


ಆರತಿ ಚೆಳಗಬನ್ನಿರೆ 


ಆರತಿಯ ಬೆಳಗಬನ್ನಿರೆ ಆರತಿಯ ಬೆಳಗಬನ್ನಿರೆ 
ಪಾರ್ವತಿದೇವಿ ಯರಿಗೆ 

ಕೀರುತಿ ಕೊಂಡಾಡುತಲಿ ಪರ್ವತರಾಜನ ಮಗಳಿಗೆ 
ಆರತಿಯ ಬೆಳಗಬನ್ನಿರೆ 


ಟಿ 


ವಾಲೆ ಕರಾಣಿ ಚಿಂತಾಕೊ ಮ್ಯಾಲೆ ಸರಿಗೆ ಸರ ಮುತ್ತುಗಳು 
ಕಾಲಗೆಜ್ಜೆ'ಸರಪಳಿನಿಟ್ಟ ಪಾಲಾಕ್ಷನ ಮಡದಿಗೆ ೧ 


2 ಹರಪನಹಳ್ಳಿ ಭೀಮವ್ವ 


ರಂಗುಮಾಣಿಕ್ಕದ ಹೆರಳು ಬಂಗಾರದಾಭರಣವಿಟ್ಟು 
ದುಂಡುಮಲ್ಲಿಗೆ ಮುಡಿದು ಕುಳಿತ ಮುಂಗಳಾದೇವಿಯರಿಗೆ ಫಿ 


ದುಂಡುಮುತ್ತಿನ ಮುಕುರ್ಮವು ಚಂದ್ರಬಾಳ್ಮಬುಗುಡಿನಿಟ್ಟು 
ದುಂಡು ಹರಡಿ ಕಂಕಣಕಮಲ ದ್ವಾಂ ೦೯ನಿಟ್ಟ ವಾರಿಜಾಕ್ಷಿಗೆ ೩ 


ಜಾ ಮಾಣಿಕ್ಕದ ವಂಕಿ ಮೂತನಾದ ವಾಗಮುರಿಗೆ 
ಪ್ರೀತಿ. ಎಲ ಪೀತಾಂಬ್ರನುಟ್ಟು ಜ್ಕೋತಿಯಂತೆ ಹೊಳೆವೊ ಗೌರಿಗೆ ೪ 


ನೀಲವರ್ಣ ಭೀಮೆಶಕೃಷ್ಣ ಧ್ಯಾನಮಾಡುತ ಕೃಷ್ಣನ 
ನೀಲಕಂರನ ಸಹಿತ ಕುಳಿತ್ತಿಶಾಲನೇತ್ರೆ, ಪಾರ್ವತಿಗೆ ೫ 


ಆರತಿ ಮಾಡೆ ನೀರೆ 


ಆರತಿ ಮಾಡೆ ನೀರೆ ಭಾರತಿ 
ಗಾರತಿ ಮಾಡೆ ನೀರೆ 
ಮಾರುತಿ ಸತಿಯಾದ ಡೌ ೨ ಪದಿದೇವ್ಮೇರಿ. 


ಗಾರತಿ ಮಾಡೆ ನೀರೆ ಪ 
ಅರಸು ಭೀಮೆರಾಯಗ್ಗೊಂದಿ ಕುಳಿತಿದೆ ಕೃಷ್ಣೆ 

ಅರಿಷಿಣ ಕುಂಕುಮ ಹೆಚ್ಚಿ ಹರುಷದಿ ದ್ರೌಪದಿ ೧ 
ಸೊಂದರ ಭೀಮಸೇನ ತಂದ ಸುಗಂಧಕುಸುಮೆ 

ಗಂಧಪರಿಮಳೆ ಹಚ್ಚೆ ಮುಡಿಸಿ ಮಲ್ಲಿಗೆ ಕೃಷ್ಣೆ 3) 
ವಾಸವಾಗಿ ಬೊಮ್ಮಗಟ್ಟಿಲಿ ಕುಳಿತ ಭೀ... 

ಮೇಶಕೃಷ್ಣನ ದಯ ಪಡೆದ ಪಾಂಚಾಲಿ ಸತಿ ೩ 


sk x 5k sk ಜೇ ಖೇ 


ಹರೆಪನಹಳಿ ಕ ಭೀಮವ್ವ 55 


ಬಾಗಿಲು ತೆಗೆಯೆ ಜಾಣೆ 


ಇಂದುವದನೆ ಪಾರ್ವ೨ಯೆ ನಾ ಇಲ್ಲಿಗೆ 
ಬಂದೆನು ಬಾಗಿಲು ತೆಗೆಯೆ ಜಾಣೆ 
ಬಂದೆನು ಬಾಗಿಲು ತೆಗೆಯೆ ೧ 


ಬಂದವರ್ಕಾರೀ ವ್ಯಾಳ್ಯದಿ ಬಾಗಿಲು 
ಬಂದು ತೆಗೆಯೊರ್ಕಾರಿಲ್ಲ ಈಗ 
ಬಂದು ತೆಗೆಯೊರ್ಯಾರಿಲ್ಲ ೨ 


ಅಂಗನಾಮಣಿ ಕೇಳೆ ಗಂಗಾಧರೆನಿಸಿದ 
ಚಂದ್ರಶೇಖರ ನಾ ಬಂದೀನೆ ಜಾಣೆ 
ಚಂದ್ರಶೇಖರ ನಾ ಬಂದೀನೆ ೩ 


ಸಿಂಧುರಾಜನ ಸತಿಸುತರನ್ನೊ ತ್ತಿಲ್ಲಿಗೆ 
ಬಂದ ಕಾರಣವೇನು ನೀನು ಅವ 
ರಿಂದ ಕಾರಣ ಮತ್ತೇನು ೪ 


ಕುಸುಮಲೋಚನೆ ಕೇಳೆ ಪಶುಪತಿ ನಾ ಬಂದೆ 
ಕುಶಲದಿ ಬಾಗಿಲು ತೆಗೆಯೆ ಜಾಣೆ 
ಕುಶಲದಿ ವಾಗಿಲು ತೆಗೆಯೆ py 


ಪಶುಗಳಿಗೆಲ್ಲ ಪತಿಯಾದರೆ ನಿನಕೊಂಬು 
ಹಸನಾಗಿ ತೋರಿಸೊ ಎನಗೆ ಕೊಂಬು 
ಹಸನಾಗಿ ತೋರಿಸೊ ಎನಗೆ ೬ 


ಸರ್ಪಶರೀರದಲ್ಲೆತ್ತಿಕೊಂಡಿರುವಂಧ 
ಶ್ರೇಷ್ಠ ಶಿವನು ನಾ ಬಂದೀನೆ ಜಾಣೆ 
ಶ್ರೇಷ್ಠ ಶಿವನು ನಾ ಬಂದೀನೆ ತ 


ಸರ್ಪಸೇರಿರುವಂಧ ಹುತ್ತ ನೀನಾದರೆ 
ಇತ್ತ ಬರುವೋದುಚಿತಲ್ಪ ಪೋಗೊ 
ಇತ್ತ ಬರುವೋದುಚಿತಲ್ಲ 


ಕಾಂತೆ ಪಾರ್ವತಿ ನೀಲಕಂರ ನಾ ಬಂದೀನಿ 
ಸಂತೋಷದಿ ಬಾಗಿಲು ತೆಗೆಯೆ 
ಸಂತೋಷದಿ ಬಾಗಿಲಂ ತೆಗೆಯೆ 


ಕಂಠರದೊಳಗೆ ಕಪ್ಪಿ ದ್ದ ದೆ ವೀ ನವಿ. 
ಲಂತೆ ಕುಣಿದು ತೋರಿಸೆನಸೆ ನವಿ- 
ಲಂತೆ ಕುಣಿದು ತೋರಿಸೆನಗೆ 


ಫಾಲಾಕ್ಷ ನಾ ರುಂಡಮಾಲೆ ಧರಿಸಿದಂಧ 
ಶೂಲಿಯ ನಾನು ಬಂದೀನೆ ತ್ರಿ 
ಶೂಲಸೆಹಿತ ನಾ ಬಂದಿನೆ 


ಮೂರು ಶೂಲೆಗಳಾ ವ್ಕಾವೆ ಕಡೆಯಲುಂಟು 
ಭಾಳೆ ಬಲ್ಲವೆರಲ್ಲೆ ಪೋಗಯ್ಕ ನೀ 
ಭಾಳೆ ಬಲ್ಲವರಲ್ಲೆ ಪೋಗಖೂ 


ಪ್ರಾಣದೊಲ್ಲಭೆ ಕೇಳ ಸ್ಥಾಣು ನಾ ಬಂದೀನಿ 
ಜಾಣೆ ನೀ ಬಾಗಿಲು ತೆಗೆಯೆ ಒಳೆ # 
ಜಾಣೆ ನೀ ಬಾಗಿಲು ತೆಗೆಯೆ 


ಸ್ಥಾಣು ನೀನಾದರೆ ವೇಣುಮದ್ದ ಜಿ ಮಾಡೊ 
ಜಾಣರ ಮನೆಗೆ ನೀ ಪೋಗಯ್ಮ ಓಳ್ಳೆ 
ಜಾಣರ ಮನೆಗೆ ನೀ ಪೋಗಯತ್ಯಿ 


ಶಂಬರಾರಿಯ ಸೆಂಹರಿಸಿದ ಗಜ ಚ- 
ರ್ಮಾಂಬರಧಾರನು ನಾನೇ ಚ- 
ರ್ಮಾಂಬರಧಾರನು ನಾನೆ 


೧೧ 


೧೨ 


೧3೩ 


೧೪ 


೧೫ 


ಹರಪನಹಳ್ಳಿ ಭೀಮವ್ವ 


ಕಾಮನ ವೈರಿ ಭಸ್ಮಾಂಗವ ಧರಿಸಿದ 
ಸಾಮಜ ವಸನವ ನೋಡಿ ಇರ. 
ಲಾರೆನು ನಿನ್ನೊಡಗೂಡಿ 


ಭೂತಗಣಂಗಳ ನಾಧನಾಗಿರುವೊ ಪ್ರ- 
ಖ್ಯಾತನು ನಾನು ಬಂದೀನೆ ಸದ್ಯೋ... 
ಜಾತನು ನಾನು ಬಂದೀನೆ 


ಭೂತಗಣವ ಕೂಡಿ ಯಾತಕೆ ಬರುವುದು 
ಭೀ. ಬಡುವೆ ಮುಂಚೆ ಸಾಗೋ ನಾ 
ಭೀ. ಬಡುವೆ ಮುಂಚೆ ಸಾಗೋ 


ಮಾತಿಗೆ ಮಾತನಾಡುವೋರೆ ಪಾರ್ವತಿ ಕೇಳೆ 
ಮೂಕನಂತಿರುವೆನೆ ನಾನು ಇನ್ನು 
ಮೂಕನಂತಿರುವೆನೆ ನಾನು 


ಮೂಕನಂತಿರುವುದ್ದಿವೇಕ ಭೀಮೇಶಕೃಷ್ಣ- 
ನ್ನ್ನ ಕರುಣಕೆ ಪಾತ್ರನಾದ ನಿನಗೆ 
ನಾ ಕೈಯ ಮುಗಿವೆ ಬಾ ನೀನು 


sk xk ak ಜೀ 


ಕಾಶಿ ವಿಶ್ವೇಶ್ವರ ಗಂಗಾಧರ 


ಕಾಶಿ ವಿಶ್ವೇಶ್ವರ ಗಂಗಾಧರ ಹಿಂಗಿಸೆನ್ನ 
ಲಿಂಗ ಭಂಗಬಡಿಸೊ ನರಸಿಂಹ ಭಕ್ತ 


ಛೂತನಾಧ ಪಾರ್ವತಿನಾಧ ತ್ರಿನೇತ್ರ ಎನ್ನ 
ಭೀತಿ ಬಿಡಿಸು ಸೇತು ಶ್ರೀರಾಮ ಲಿಂಗ 


೧೬ 


೧೭ 


೧೮ 


೨೦ 


57 


<8 ಹರಪನಹಳ್ಳಿ ಭೀಮೆವ್ವೆ 


ಹಂಪೆಯಲ್ವಾಸವಾದ ಪಂಪಾ ಭೀಮೇಶಕೃೃಷ್ಣ ನಿ 
ನ್ನ ೦ತೊಲಿಸುವುದೊ ಗೌರೀಕಾಂತ ಶಿವಲಿಂಗ 


ಖೇ 5k kk 


ಪ್ರಾಣದೇವರ ಕನ್ನಡ ಮಂತ್ರ 


ಪ್ರಾಣೇಶ ವಾಣೀಶ ತಾಮುಣೆ ಪ್ರಕಾಶ 
ವೀಣಾಪಾಣಿ ಯ ಪ್ರಿಯ ಜಾಣನಾರದರೀಶ 
ಕಾಣಿಸದಂತಿರುವೆ ಸರ್ವರಲ್ಲಾ ವಾಸ 


ಕ್ಷೀಣವಾಗೋದು ನಿನ್ನ ನಂವಿದವರ ದೋಷ 
ಕ್ಷೋಣೀಪತಿಯ ಪಾದಪದ್ಮಕ್ಕೆ ನಿಜದಾಸ ಎ- 
ನ್ನಾಣೆ ನಿನ್ನಾಣೆ ಭೀಮೇಶಕೃಷ್ಣ ನ ಪಾದ. 
ರೇಣು ತೋರಿಸು ತೋರದಿರಲಾಗದು 


ಜ್ಯ >k 5k 5k x 


ಮೊದಲೆ ಹಾಲಿಸೆನ್ನ ಮೊದಲಗಟ್ಟ ಹನುಮನೆ 


ಮೊದಲೆ ಪಾಲಿಸೆನ್ನ ಮೊದಲಗಟ್ಟಿ ಹನುಮನೆ 
ಮುದದಿ ಜಾವಕಿಗೆ ಮುದ್ರೆ ಇಟ್ಟ ವಾನರನೆ 


ದಶರಥಾತ್ಮಜನ ಬಳಿಗೆ ವಾರಿಧಿನ್ಹಾರಿ ವಸುಧೆ 
ಕುಶಲವಾರ್ತೆ ತಂದಸುರನ ದಶಶಿರಗಳ ಧ್ವಂಸಮಾಡಿದ 


ಟಿ 


ಹರಪನಹಳಿ ಸ ಭೀಮವ್ವ 


೨೨ 
ಕೀಚಕಾದಿ ಮಗಧ ದುಶ್ಯಾಸನ ದುರುಳ ದುರ್ಯೋಧನರ 
ನಾಶಮಾಡಿದಂಧ ಭಾರತೀಶ ಛಾಳ ದಯವನಿಟ್ಟು ೨ 
ವಂದಿಸುವೆನು ಫ್ರೀಮದಾನಂದತೀರ್ಥರಾಗಿ ನಂದನ 
ಕಂದ ಭೀಮೇಶಕೃಷ್ಣನರವಿಂದ ಪಾದಕ್ಕಂದಿಸುವನೆ ೩ 
23 
ಸಖೀ xk kk 


ಚಜೊಮ್ಮಗಟ್ಟ ರಾಯ ಹಾಲಿಸೋ 


ಬೊಮ್ಮುಗಟ್ಟಿರಾಬ ಪಾಲಿಸೊ ನಮ್ಮ ನೀ ಮಾರಾಯ 
ಧರ್ಮ ಕಾಮ್ಯಾರ್ಧ ಕೊಡುವೊ ಕರುಣಾಂಬುಧಿ ಪ 


ಸುಗ್ರೀವಗೆ ನೀ ಒಲಿದ್ವಾಲಿಯನು 

ನಿಗ್ರಹಮಾಡುತ ಪರಮಾಗ್ರಹದಲಿ 

ಶೀಘ್ರದಿಂದಲಿ ದಶಗ್ರೀವನ ಲಂಕ... 

ದುರ್ಗದಲ್ಲಾ ಡಿದ್ಯಗ್ನಿಯಂ ಒಡಗೂಡಿ ೧ 


ರಾಮಪಾದಾಂಬುಜ ಸೇವಕ ಸೇತುವೆ 

ಪ್ರೇಮದಿ ಕಟ್ಟೆ ನಿಂತನು ರಣದಿ 

ನೇಮದಿಂದಲಿ ಸಂಜೀವನ ತಂದಾತ 

ವಾಹನನಾದ ತ್ರಿಧಾಮದೊಡೆಯಗೆ 3 


ವಾತಾತ್ಮಜ ರಘುನಾಧನೆ ನೀ ನಿಜ. 

ದೂತನೆನಿಸಿ ಬಹು ಪ್ರೀತಿಯಲಿ 

ಭೂತಳದೊಳು ಪ ್ರೈಖ್ಯಾತಿಯ ಪಡೆದೆ ನಿ_ 

ರ್ಭೀತನಾದ ಭೀಮೇಶಕೃಷ್ಣನ ಪ್ರಿಯ ಶ್ಲ 


60 ಹರಪನಹಳಿ ತೆ ಭೀಮವ್ವ 


ಚೊಮ್ಮುಗಟ್ಟಿಯಲ್ಲಿದ್ದ ನಮ್ಮ ಪ್ರಾಣೇಶನು 


ಬೊಮ್ಮುಗಟ್ಟಿ ಕೈಯಲ್ಲಿದ್ದ ನಮ್ಮ ಪ್ರಾಣೇಶನು ಹ 
ನುಮನೆಂಬುವ ಹರಿಭಜಕನೀತ 


ರಮ್ಮೆರಮಣನಾದ ರಾಮಸೇವಕನಂಘಿ) 
ಒಮ್ಮ ನೋಡಲೂ ದೋಷದೂರವಾಗ 


ನೋಡಿ ಎರಡು ಕರ ಜೋಡಿಸಿ ಮುಗಿದು ಕೊಂ-. 
ಡಾಡುತೀಗ ನಗುವ ಮಹಿವೆಂಯನು 


ಆಡಿದ್ವಚನ ಸತ್ಮಮಾಡುವ ಭಕುತರು 
ಬೇಡಿದ್ದರಗಳ ಚೆಲ್ಲಾ ಡುವನು 


ಹರುಪದಿಂದಲಿ ತಾ 5ಂಪುರುಷಖಂಡದಿ ತಪಾ. 
ಚರಿಸುತಿದ್ದನು ಮಹಾಪುರುಷನೀತ 


ಅರಸರಂತಕನಾದ ಪರಶುರಾಮನ ಗೆದ್ದ 
ಅರಸನಂಘ)ಗಳನು ಸ್ಮರಿಸಿಕೊಂಡು 


ಸುಗ್ರೀವನಲ್ಲಿ ಪರಮನುಗ್ರಹ ಮಾಡುತಲಿ ದ- 
ಶಗ್ರೀವನಲ್ಲಿ ಬಂಡನಾಗ್ರಹದಿಂದ 


ಶರಧಿ ಹಾರುತ ನಖ ಶಿರದಿಂದುದ್ದವ ಮಾಡಿ 
ಉರಿವೀಲಂಕೆಗೆ ತಾನಂಕುರವನಿಟ್ಟ 


ಮರನಕಿತ್ತಕ್ಷ ಕುಮಾರನ ಮುರಿದು ತಾರ 
ಮರನ ಕರೆದು ತಂದಮಠನಾದನು 


ವರದಿ ಬೆಳೆದ ಕುಂಭಕರಣನ ಕೊಂದು ಕಟ್ಟಿ 
ಸ್ಥಿ ರಪಟ್ಟವನು ವಿಭೀಷಣರಿಗಿಟ್ಟ 


೧೦ 


ಹರಪನಹಳಿ ಶ್ರ ಭೀಮವ್ವ 


ಮಾತೆಕೊಟ್ಟಂಧ ರತ್ನರಾಕಟೆ2”ನ್ನು ತಂದು 
ಭೂತಳದೊಡೆಯಗಿಟ್ಟ ಪ್ರೀತಿಯಿಂದ 


ಜೊತೆ ಮುತ್ತಿನ ಹಾರ ಕೊಡಲು ಜಾನಂ ರಪಂ.. 
ನಾಧಗ್ವೊಲಿದು ಅಜಪದವಿನಿಟ್ಟ 


ಕೋತಿ ಸೈನ್ಶಐ ಕೂಡಿ ಸೇತುಬಂಧನ ಮಾಡಿ 
ಸೀತಾಚೋರನಪ್ರಾಣಘಾತಕರು 


ಅಂಜನಾತ್ಮಜ ದೊಡ್ಡ ಸಂಜೀವನವ ತಂದು 
ಕೊಂದಕಪಿಗಳೆ ಪ್ರಾಣ ಪಡೆದನೀತ 


ಕಂಜಾಕ್ಷಿಯಳ ಕರೆತಂದು ಕೂಡಿಸಿ ರಾಮ... 
ಗಂಜದೆ ಎಡೆಯ ಕದ್ದೊಯ್ದೆ ೦ಜಲುಂಡ 


ರೋಮರೋಮಕೆ ಕೋಟಿ ಲಿಂಗ ದರಿಸಿದ ಸು. 
ಜ್ಞಾನಿಗಳೊಡೆಯ ಮುಖ್ಯಪ್ತಾಣದೇವ 


ರಾಮ ಲಕ್ಷ ಒ್ರಣಿ ಸೀತಾದೇವೇರಿಂದ್ಹೊಡಗೂಡಿ 
ಈ ಮಹಾಸ್ಥಳದಿ ನಿಂತ ಮಹಾತ್ಮನು 


ಭೀತಿ ಇಲ್ಲದಲೆ ಭೀಮೇಶಕ್ಟೃಷ್ಣನ ನಿಜ 
ದೂತನೆನಿಸಿದ ಪ್ರಖ್ಯಾತನೀತ 


ಸೇಶ್ಛೇ xk * 


೧ 


೧೨ 


೧೩ 


೦೪ 


೧೫ 


ತತ 


೧೭ 


೧೮ 


61 


62 
ಹರಪನಹಳ್ಳಿ ಭೀಮವ್ವ 


ವಂದಿಸು ವಾನರ ಶ್ರೇಷ್ಠ ಗೆ ಓಂದಿಸು 


ತ 


ವಂದಿಸುವಾನರ ಶ್ರೇಷ್ಠಗ್ಹಂದಿಸು 
ಕೇಸರಿ ಸುತನಾದ ಭೂ ತನಂಜಳೆ ವಾರ್ತೆ 


ಲೇಸಾಗಿ ತಂದ ಪ್ರಾಣೇಶನ ಪಾದಕ್ಕೆ ೧ 

ಸುಗ್ರೀವನಗ್ರಜನಾಗ್ರಹದಿ ಕೊಲಿಸಿದ ದ... 

ಶಗ್ರೀವನ ಬಲ ನೆಗ್ಗೊತ್ತಿದ್ದಾನರಗೆ ೨ 

ಭೂಮಿಗೊಡೆ.ರು ಸೀತಾರಾಮಸೇವಕನಂಘ 

ಪ್ರೇಮದಿ ಭಜಿಸೋ ಭೀಮೇಶಕೃಷ್ಣನ ಭಕ್ತಗೆ ೩ 
ಜೇ xk 5% sk 


ನಿಲ್ಲೆ ನಿಲ್ಲೆ ಕೊಲ್ಲಾಪುರಡೇವಿ 


ನಿಲ್ಲಿ ನಿಲ್ಲಿ ಕೊಲ್ಲಾಪುರದೇವ 
ಇಲ್ಲೆ ಬಾರೆ ಗೆಜ್ಜೆ ಫಿಲ್ಲೆಮುತ ಪ 


ಕರುಣಸಾಗರ ಹರಿತರುಣಿಯೆ ನೀ ಕೋಟಿ 

ತರುಣ ಕಿರಣ ರತ್ತಾವರಣನಿಟ್ಟು 

ಮಣಿಕೌಂಸ್ತುಭ ವಕ್ಷ ಸ್ಥಳದಲ್ಲಿದ್ದೊೊಳೆ೩ ಬವ 

ಸುಪರಣವಾಹನಾ ಲಕ್ಷ್ಮಿ ಶರಣು ವೆಂದಿತಳೆ ೧ 
ಪಂಕಜಾಕ್ಷ ಪಂಕಜೋದ್ಭವನ ಜನನಿ 

ಪಂಕಜಮುಖಿ ಪಾಲಿಸೆ ಎನ್ನ್ನ 


ಪಂಕಜನಾಭನ ಅಂಕದಲ್ಲೊಪ್ಪುವ 
ಪಂಕಣೆ ನಿನ್ನ ಪಾದಪಂಕಜಕೆರಗುವೆ ೨ 


ಹ 63 
ಹರಪನಹಳ್ಳಿ ಭೀಮವ್ಸ 


ಮುಗುಳುನಗೆ» ಮುತ್ತುಗಳು ಜಡಿತ ಕ. 

ರ್ಣಗಳ ವಾಲೆಯು ಕದಪಿನಲ್ಲೊಳೆಯೆ 

ಬಗೆ ಬಗೆ ಸರ ಬಂಗಾರವನಿಟ್ಟು ಮೂ... 

ರ್ಜಗನೆ ಮೋಹಿಸೊ ಜಗದಾಧಿಪತಿ2"» ರಾಣಿ PN 


ಸಾಗರದೊಳೆಗ್ದುಟ್ಟಿ ಆಗ ಶ್ರೀನಾಧನ 

ಬ್ಯಾಗ ನೋಡಿ ಪರಮೋತ್ಸವದಿ 

ನಾಗಶಯನ ನಾಗಾರಿವಾಹನನ- 

ರ್ಧಾಂಗಿ ಎನಿಸಿದಾನಂತ ಮಹಿಮಳೆ ೪ 


ಶೇಷಗಿರಿ. ೨ ಶ್ರೀನಿವಾಸನ ಎದೆ ಯಲ್ಲಾ - 

ವಾಸವಾಗಿರಲ್ಕತಿ ಪ್ರೇಮದಲಿ 

ಈಶ ನಾರದ ಬ್ರಹ್ಮಾಸುರರೊಡೆಂ ೨ ಬೀ... 

ನೇಶಕೃಷ್ಣನ ನಿಜ ದಾಸರಿಗ್ವರನೀಹೊ ೫ 


ಬಾರೋ ಬಾರೋ ಭಾಗ್ಯದ ಸಿರಿನಲ್ಲ 


ಬಾರೊ ಬಾರೊ ಭಾಗ ದ ಸಿರಿನಲ್ಲ 
ಕೇಳುತಲೆನ ಸೊಲ್ಲ 

ಬಾರೊ ಬಾರೆನುತಲಿ ಭಕ್ತವಪಶ್ಸಲನೆ 
ಬಾರಿ ಬಾರಿಗೆ ನಿನ್ನ ಬೇಡಿಕೊಂಬುವೆ”ು 


Fak 


ಕಡಲೊಳು ಮುಣಿಗಜಗ್ವೇದವ ತರುವ 
ಕ್ಷೀರಾಂಬುಧಿ ಕಡೆವ 
ಕಹು ಕ್ರೋಡರೂಪದಿ ಬೇರನೆ ಕಡಿವ 


ಟೆ ಹರಪನಹಳ್ಳಿ ಭೀಮವ್ವ 


ಅಸುರನ ಒಡಲೊಡೆವ 

ಬಡವನಾಗ್ಮ ಜ್ಞ ಶಾಲೆಗೆ ನಡೆವ 

ಕೊಡಲಿಂ-ಂನೆ ಪಡಿವ 

ಹೊಡೆದ್ವತ್ತುಶಿರ ಕಾಳಿ ಮಡುವ್ಹಾರಿ ತ್ರಿಪುರರ 
ಮಡದೇರನ್ದೊಲಿಸ್ವಾಜಿ ಹಿಡಿದೇರೋಡಿಸಂವನೆ 


ಕಣ್ಣು ತೆರೆದೆವೆಯಿಕ್ಕದಲೆ ನೋಡಿ 
ಬೆನ್ನಲಿ ಗಿರಿ ಹೂಡಿ 

ಮಣ್ಣು ಕೆದರುತಲವನ ಬಾಡೆ 
ಕರುಳ್ಹಾರವ ಮಾಡಿ 

ಸಣ್ಣ ತ್ರಿಪಾದ ದಾನವ ಬೇಡಿ 

ಮನ್ನಿಸಿ ತಪ ಮಾಡಿ ಅ. 

ರಣ್ಯ ಚರಿಸಿ ದಧಿ ಬೆಣ್ಣೆ ಗಳನಂ ಕದ್ದು 
ಹೆಣ್ಣುಗಳನೆ ಕೆಡಿಸ್ತಯವನ್ನೇರಿ ಮೆರೆವನೆ 


ನಾರುತ್ತ ಮ್ಲೊಯ ನೀರೊಳಗಿರುವ ಮಂ... 
ದಾರವನ್ನೊರುಪ 

ಕೋರೆಯಲಿ ಧರೆಯ ಮ್ಯಾಲಕೆ ಪರುವ 
ಕರೆಯೆ ಕಂಬದಿ ಬರುವೆ 

ಘೋರ ತ್ರಿವಿಕ್ರಮನಾಗಿ ತೋರುವ 
ತಾಯಿಯ ಶಿರ ತರಿವ 

ನಾರ್ವಸ್ತ್ರಬಿಗಿದುಟ್ಟ ಭೀಮೇಶಕೃೃಷ್ಣನೆ 
ನಾರೇರ ವ್ರತ ಭಂಗ ಮಾಡಿ ತುರುಗವೇರಿ 


ಹರಪನಹಳ್ಳಿ ವೀಮಪ್ವ 65 
ಹರಿ ಹರಿ ಹರಿ ಎನ್ನದೆ 


ಹರಿ ಹರಿ ಹರಿ ಎನ್ನದೆ ಈ ನಾಲಿಗಿ.. 
ನ್ನಿರುವುದ್ಯಾತಕೆ ಸುಮ್ಮನೆ 
ಸೆರಸಿಜಾಕ್ಷನ ದಿವ್ಯ ಸಾಸಿರನಾಮ ಬಿಟ್ಟು 


ಜ 


ಹರರವಾರ್ಶೆಲಾಸಕ್ತಿ ಪಾಮರನಾಗುವುದ್ಮಾಕೆ ೧ 
ಕು ಹಿಟ್ಟಾಗಿ ರಂಗವಾಲಿ ಎನಿಸುವುದು. 
ಕಲಿಗೆ ಕಡೆಯಾದೆ ಮಲ್ಲರಂತಕಗೆ ಬ್ಮಾಗ ೨ 


ಮಧುರ ಪದಾರ್ಧದಲ್ಲಿ ಮನಸನಿಕ್ಕಲು ಮ್ಮಾಡ 
ಮಧುವೈೆರಿ ಹರಿನಾಮ ಕ್ಷುಥೆಯ ಬೇಡುರಲೀಗ 


ಅರ್ಕಸುತನ ಭಂ ೨ ಅಂಕೆಯಿಲ್ಲದಂತಿರೆ 


ಇ 


ಇಕ್ಕು ಸಿಗದಂತಿರೆ ೨ಕ್ತಿ ರಕ್ತಸಾಂತಕನಲ್ಲಿಟ್ಟು ೪ 

ಈಸು ಮಾತ್ಕಾಕೆಶೋದೆಕೂಸಿನಾಲಾಪ್ಟ್ರೊಂದಿದಲಿ 

ಲೇಸು ಕಾಂಬುವುದು ಭೀಮೇಶಕೃಷ್ಣ ಗೆ ವ್ಮಾಗ ೩. 
% x Nek ಜತ 


ಹಾಲುನಾರಲು ಪೋದೆನಮ್ಮ 


ಹಾಲಮಾರಲು ಪೋದೆವಮ್ಮ ಗೋಕ.ಲದೊಳ... 
ಗ್ಹಾಲು ಮಾರಲು ಪೊಡೆ ನಮ್ಮ 

ಹಾಲು ಮಾರುವ ಧ್ವನಿ ಆಲಿಸಿ ಕೇಳಂತ 
ವಾಲಕೃಷ್ಣ ಬಹು ಲೀಲೆ ಮಾಡುತ ಬಂದ 


೬ 


೨ 


66 ಹರಪನಹಳ್ಳಿ ಭೀಮೆವ್ಹ 


ಹಸಿರು ಜರದ ಸೀರೆಯನುಟ್ಟು ಕುಸುರಿಕಂಕಣ 
ಎಸೆವೊ ಹವಳದ ಅಂಬಳೆ ಕಟ್ಟು ಮೊಸರಿನ ಕುಂಭ 
ಕುಸುಮ ಮಲ್ಲಿಗೆಯ ಮುಡಿಯಲ್ಲಿಟ್ಟು 
ಶಶಿವದನೆಯರೆಲ್ಲ ಚೆಂದದಿ ಬರುತಿರೆ 

ಕುಸುಮನಾಬವ ಮೊಸುಗೆಳೆದು ಮೊಸರು ಸುರಿದ 


ಬಣ್ಣ ಬಣ್ಣದ ಸೀರೆಂನುಟ್ಟು ಮುತ್ತಿನ ಬಟ್ಟು 
ಹೊಳೆವೊ ಕಸ್ತೂರಿ ತಿಲಕವನಿಟ್ಟು ಹಾಲಿನಕುಂಭ 
ಸಣ್ಣ ಮಲ್ಲಿಗೆ ಮುಡಿಯಲಿಟ್ಟು 

ಚೆನ್ನಾರ ಚೆಲುವೇರು ಚೆಂದದಿ ಎರುತಿರೆ 

ಕಣ್ಣು ಸನ್ನೆಮಾಡಿ ಕರೆದು ಮುದ್ದಿಡುವ 


ಮುಂದೆ ಮುಂದಾಗಿ ಹೋಗುತಿರಲು ಹಿಂದ್ಣಾಲಿನ್ನ ರವಿ 
ಗೊಂದೊಂದ್ಹರಳು ವೂಟುತಿರಲು ಧಾರೆಗೆ ಬಾಯಾ_ 
ನಂದದಿಂದೊಡ್ಡಿ ಕುಡಿಯುತಿರಲಂ 

ಸಂದಣೆಯೊಳು ನಾವು ಒಂದರಿಯದಲೆ 

ಬಂದಿಳುಹಲು ಬರೀಗಡಿಗೆ ಕಾಣಮ್ಮ 


ಕಡಗೋಲಿಂದೊಡೆದು ಗಡಿಗೆಯನು ಬಡವೆರ ಬೆಣ್ಣೆ 
ಒಡಲಿಗೆ ಕದ್ದು ತಿಂಬುವುದೇನು ಕಂಡರೆನಗಂಡ 
ಬಡಿದರಿನ್ನೇಮು ಮಾಡುವೆ ನೀನು 

ಗಡಿಬಿಡಿ ಮಾಡುತ ಕತ್ತಲ ಮನೆಯೊಳು 
ತುಡುಗನಂತೆ ತಿರುಗಾಡುವ ತಾನು 


ಸಿಟ್ಟು ಮಾಡುವುದ್ಮಾತಕಮ್ಮ ಪ್ರೀ ರಮಣನ 
ಬಿಟ್ಟು ಬಾಹುವುದೆ ಲೇಸಮ್ಮ ಭೀಮೇಶಕೃಷ್ಣನ 
ಕಟ್ಟೆ ಹಾಕುವುದೆ ಲೇಸಮ್ಮ 

ಪಟ್ಟುಮ್ಸಾಡಿ ಪರಹೆಂಗಳೇರೊಳು ಕ... 

ಣ್ಬಿಟ್ಟ ಮ್ಯಾಲೆ ಒಂದಿಷ್ಟಾದರು ಎಡ 


ಹರಪನಹಳಿ 4 ವೀಮವ್ವ 


ಹರಿಗೆ ನಾ ಮೊರೆಹೊಕ್ಕೆನೋ 


ಪರಿಗೆ ನಾ ಮೊರೆ ಹೊಕ್ಕೆನೊ ದಯಾಳು ಶ್ರೀ.. 
ಹರಿಗೆ ನಾ ಮೊರೆ ಹೊಕ್ಕೆನೊ 

ಹರಿಗೆ ನಾ ಮೊರೆ ಹೊಕ್ಕೆ ವೊರೆಂಗು ಬೇಕೆಂದಿನ್ನು 
ಜರಿದು ನೋಡುವೆರೇನೊ ಪರಮ ದಯಾಳು 


ವೆಂಕಟರಮಣನೆ ಕಿಂಕರರಿಗೆ ಬಂದ 
ಸಂಕಟ್ಟ ರಣ ಮಾಡಲಂಕಾರ ಮೂರುತಿ 


ಸದ್ಯೋಜಾತನು ತಪವಿದ್ದ ಸ್ಥ ಳದಿ ಬಂದು 
ಉದ್ಭವಿಸಿದ ಅನಿರುದ್ಧ ಮೂರುತಿಯೆನೆ 


ಶೇಷಶಯನ ನೀ ಆದಿಶ್ಲೆ ಲವಾಸನೆ 
ದಾಸರಿಗೊಲಿವೆಂಧ ಭೀಮೇಶಕೃಷ್ಣನೆ 


x ಜತ ಜೇ ೫ 


ಹೊಡಿ ಜೈಭೇರಿ ಮ್ಯಾಲೆ ಕೈಯ 


ಹೊಡಿ ಜೈಭೇರಿ ಮ್ಯಾಲೆ ಕೈಯ ತಿರ್ವ್ವೊಡಿ 


ಕಡಲೊಳು ಭೇದಿಸಿ ಅಡಗಿದ್ದ ಯಾಸುರ-- 
ನ್ಹೊಡೆನು ವೇದವ ತಂದೊಡೆಯ ಶ್ರೀಕೈಷಸ್ಣಇಂಯ್ದೊಡಿ 


ಮಂದರೊ ದ್ಧ ರ ತಾ ಸುಂದರಿ ರೂಪದಿ 
ತಂದಮ್ರತೆರೆದ ಮುಕುಂದ ಶ್ರೀಹರಿಯೆಂದ್ಹೊಡಿ 


ಖಳಹಿರಣ್ಯಾಕ್ಷನ ಸೆಳೆದಪ್ಪಳಿಸಿದ 
ಇಳೆಧಾರಕ ನಳಿನಾಕ್ಷ ಶ್ರೀಹರಿಯೆಂದ್ಹೊಡಿ 


ತ 


1 


67 


68 ಹರಪನಹಳ್ಳಿ ಭೀಮವ್ವ 
ಕೂಸಿನ ನುಡಿಗತಿ ರೋಷದಿಂದಸುರನ 

ನಾಶ ಮಾಡಿದ ಲ್ಲ್ಞ್ಮ್‌ಶ ಶ್ರೀಹರಿಯೆಂದ್ನೊಡಿ 
ತ್ರಿಚರಣದ ಇಳಿ ಬೇಡಿ ತ್ರಿವಿಕ್ರಮ... 

ರೂಪ ಧರಿಸಿದ ಉಪೇಂದ್ರ ಶ್ರೀಹರಿಯೊದ್ದೊಡಿ 
ಕೊಡಲಿ ಪಿಡಿದು ತಾ ಮಡುಹಿದ ದೊರೆಕುಲ 
ಕಡು ಮಾಯಹಿ ಪೊಡವೆ €ಶ ಪ್ರೀಹರಿಯೆಂದೆಟ್ಲಡಿ 


ದಶರಧ ಸುತಿ ದಶಶಿರ ಹತಮಾಡಿದ 
ಸತಿ ಸೀಶಾಂಗನೆ ಪತಿಯೆ ಶ್ರೀಹರಿಯೆಂದ್ಹೊಡಿ 


ಗೋಕುಲದೊಳಗಾನೇಕ ಸೂರ್ಯಂ... 
ತಾಕಳ ಕಾಯ್ದ ಗೋಪಾಲ ಶ್ರೀಹರಿಯೆಂದ್ಹೊಡ 


ಮುದ್ದುಸ್ತ್ರೀಯರ ವ್ರತ ಮೋಹಿಸಿ ಕೆಡಿಸಿದ 

ಶುದ್ಧ ವೈಷ್ಣ ವರಿಗೆ ಸುಲಭ ಶ್ರೀಹರಿಯೆಂದ್ಹೊಡಿ 
ದುಷ್ಟ ಕಲಿಗಳಿಗೆ ಶಿಕ್ಷಕ ತಾ ನಿ 

ರ್ದುಷ್ಟಣು ಭೀಮೇಶಕೃಷ್ಣ ಪೀಹರಿಯೆಂದ್ಲೊಡ 


ಜೇಡ xk x 


ಸುಳಾದಿ 


[ಧ್ರುನತಾಳ] 
ವಾರಿಧಿಯೊಳಗೆ ಓಡ್ಕಾಡಿ ನಾರುವುದೇನೊ ಮಂ. 
ದರವ ಹೊತ್ತು ನೀ ಧರೆಯ ಹೊಕುವುದೇನು 
ಊರು ಬಗೆದು ಕರುಳ್ಹಾರ ಹಾಕುವುದೇನಂ 
ದೂರ ಬೆಳೆಹು ಸುಳ | ಪೋರನೆನಿಪದೇನು 


೧೦ 


ಹರಪನಹಳ್ಳಿ ಭೀಮವ್ವ 


ದೂರಾಗಿ ಜನನಿ ಕೊಂದ ಸ್ವಾರಸ್ಕಗಳೇನು 
ನಾರುಟ್ಟಾರಣ್ಮದಿ ನಾರಿಬಿಡುವುದೇನು ಅ... 
ಪಾರ ಹೆಂಡಿರ ಸಂಸಾರ ಘೋರವಿಡೇನು 
ಜಾರಾಗಿ ಜನಕೆ ಶರೀರ ತೋರುವುದೇನು 
ಕ್ರೂರ ಕಲಿಗಳ ನೀ ಸಂಹಾರ ಮಾಡುವುದೇನು 
ಧೀರ ನಮ್ಮೆದುರು ನಿಲ್ಲಬಾರದೇನು 
ಮಾರಜನಕ ಭೀಮೇಶಕೃಷ್ಣನೆ 
ಮರೆಯಾಗಿದ್ದರೇನೊ ಮರೆಯದಂತಿರೊ 


[ಮರ್ಯತಾಳ] 


ನೀರಶಯನನೆ ನಿಂತು ಕೇಳೆನಮಾತು ನೀ ದಶ ಅಮ 
ತಾರ ಆಗಲೀ ಪರಿಯಿಂದ 
ದಾರಿಂದ ನಿನಗೇನುದ್ಧಾ ರವಾಗುವುದೇನೊ ಸ್ವಾಮಿ 
ಶ್ರೀರಮಣನೆ 
ಕಾರುಣ್ಕನಿಧಿ ಕಾಮಧೇನು ಕಲ್ಪವೃಕ್ಷ ನೀನೆಂದು ತಿಳಿದಿದ್ದೆ 
ಗೋ ವೃಂದಾವನ ಪಾದ ಗೋವರ್ಧನೋದ್ಧಾ ರ ಭುವನಾಧಿ.- 
ಪತಿಯೆ ನೀ ಬಹುಮಾನಕರ್ತನೆ 
ಅವನಿಪಾಲಕ ನಿನ್ನವನೆಂದು ರಣ್ಣಸಿ ಜವನ ಪುರದ ಹಾದಿ 
ಮೆಟ್ಟಿಸದಿರೆನ್ನ ಜನನ ಮರಣ ಸ್ಥಿತಿ ಜಾತಕಾಬಕು ನೀನೆ 
ಜನನಿ ಜನಕರು ಹಿಂದೆಷ್ಟೋ ಮುಂದೆಣಿಕ್ಲಿ ವನಜಪತಿಯೆ 
ವೈಸಲಿ ಬೇಕೊ ಎನಭಾರ ನನಗೂ ನನಗೂ ಬಿಟ್ಟಿದ್ದಲ್ಲೂ 
ಭೀಮೇಶಕೃಷ್ಣ ಅನುಮಾನವ್ಮಾ ತಕೀಗೆನ್ನ ಮಾನ 

ಕಾಯ್ದು ಕೊಳ್ಳೊ 

[ರೂಪಕತಾಳ] 


ನೇಮ ನಿತ್ಯವು ನಿನ್ನ ನಾಮ ಬಿಟ್ಟವಗ್ಯಾಕೆ 
ಸ್ನಾನವ್ಕಾತಕೆ ನಿರ್ಮಲಷಿತ್ತನಾಗಪೆ 


70 ಹರಪನಹಳ್ಳಿ ಭೀಮವ್ವ 


ಮೌನ ಮಂತ್ರವು ಯಾಕೆ ಮನಪುದ್ಧಿ ಯಿಲ್ಲದೆ 
ದಾನವ್ಕಾತಕೆ ಕಾಮೆಕ್ರೋಧವ ಬಿಡದಲೆ 
ಆನಕದುಂದುಭಿಗಳಿಲ್ಲದೆ ಅದರೊಳು 
ಗಾನವ್ಕಾತಕೆ ಗಾರ್ದ.ಭಸ್ವ ರನಂದದಿ 
ಧೇಮಪಾಲಕನ ಬಿಟ್ಟೇನು ಕರ್ಮಂಗಳ 
ಮಾಡಿದರಮ ವ್ಶರ್ಧ ಆಗುವುದಲ್ಲದೆ 
ನಾಲಿಗಿಲ್ಲದ ಗಂಟೆ ಬಾರಿಸಲದರಿಂದ 
ನಾದವುಂಟಾಗೊ.ದೇ ನಾಕಾಣೆನೆಲ್ಲೆ ಟೂ 
ವಾರಾ೨:ಗನೆಂಬೆೊ ನಾಲ್ಕು ಅಕ್ಷರವು 
ನಾಲಿಗೆಲಿರಮು ನರಕಭಯವ್ಳಿವು 
ಶ್ರೀ ಭೂರಮಣ ಭೀಮೇಶಕೃಷ್ಣನೆ ಭವ. 
ಸಾಗರ ದಾಟಿಸಿ ಸುಖದಿಂದಿಡುವುದೊ 
[ಅಟ್ಟಿ ತಾಳ] 
ಮೆಗನ ಕರೆದು ಮುಕ್ತಿ ಪಡೆದಜಾಮಿಳನ ನೋಡು 
ಸುಜನ ಪ್ರಹ್ಲಾದ ಸುರರಿಂದ ಮಾನಿತನಾದ 
ಭುಜಬಲಿ :ಬಾದ ಧ್ರು- ನಿಜಲೋಕದಲ್ಲಿಹ 
ಭಜಿಸುತ ಬಂದ ದರಿದ್ರ ಧನಿಕನಾದ 
ಅಜಭವ ನಾರಂದ ಸುರಮುನಿಗಳು ನಿನ್ನ 
ಪದವ ಭಜಿಸಿ ಮುಕ್ತಿಪಡೆದರಾನಂದವ 
ವಧೆಯ ಮಾಡಿಸಲು ಬಂದಾತಗೆ ನಿಜರೂಪ 
ನದಿಯಲ್ಲಿ ತೋರಿದ ನಿನ್ನ ಕರುಣವೆಷ್ಟೊ 
ಮದವೇರಿದ ಗಜ ಒದರುತಿರಲು ಕಾಲು 
ಕೆದರೊ ಮಕರಿ ಹಲ್ಲ ಮುರಿದ ಮುರಾರಿಯೆ 
ಒದೆಯ ಬಂದಮಗೆಷ್ಟ್ಟೊಂದಿಸಿ ಉವಚಾರ 
ಮೈಗೆ ಸುತ್ತಿ ಕಚ್ಚದ ಕಾಳಿಂಗನುಳುಹಿಮೊ 
ಹೊಯ್ದ ಬಾಣದಿ ಭೀಷ್ಮ ಎಯ್ದಿದನೂ ವೈಕುಂಠ 


ಹರಪನಹಳಿ 1 ಫೀಮವ್ವೆ 7 


ಬಯ್ದು ನೂರೆಣಿಕೆಯಿಂದಾದನೊ ನಿನ ಬಂಟ 

ಖದುಮಂದಿಗೆ ಸತಿಯಾದ ದೌ ಶಿಪದಿವೈಸನ 

ಬಿಡಿಸಿ ಅಕ್ಷಯವಸನವಿತ್ತು ದಾರಿಯಾದೆ 

ಅದ್ಭುತ ಮಹಿಮನಂಗಾಲು ಸೋಕಲು ದೋಷ 

ಕಳೆದು ನಿರ್ಮಲದೇಹ ಆದಳಾಗಹಲ್ಕೆ ಎಡಿವಾರವೇನೊ 

ಭಕ್ತರಿಂದ ನಿನಕೀರ್ಟಿ ನಡೆವೋದು ಹದಿನಾಲ್ಕುಲೋಕದೊಳಲ್ಲದೆ 

ಅಡಿಗೆರಗುವೆನೊ ಅನಂತ ಹಸ್ತಗಳಿಂದ ಪಿಡಿಯೆನ್ನ ಕೆಯ 

ಭೀಮೇಶಕೃಷ್ಣ ನಮ್ಮಂ ವ ಲ 
[ರುಂಸೆತಾಳ] 

ವಾಸುದೇವನೆ ನೀನು ವಸುದೇವನ ಸುತನೆ 

ವಾಸವಿಸಖನಾದ ಸಾಸಿರಫಣಶಯನ 

ದೇಶದೇಶದಿ ವ್ಯಾಪ್ತ ಏ ಸಿರಿಪತಿ ಕೇಳೊ 

ಮೋಸವಾದ ಭವಪಾಶದೊಳಗೆ ಸಿಲ್ವ 

ಘಾಸಿಯಾಗಲು ನೋಡಿ ತಮಾಷೆಯಾಗಿದೆ ನಿನಗೆ 

ಈಶ ಜೀವರಿಗಿನ್ನೂ ಉತ್ತಮ ನೀನಾಗಿ 

ಬ್ಯಾಸೆರದಲೆ ಬೇಡಿದಿಷ್ಟಾರ್ಧವ ನೀಡಿ 

ನಾಶರಹಿತ ನಿನಗೆ ನಾ ಸೆರಗೊಡ್ಡುವೆನು 

ಆಶೀರ್ವಾದವನೆ ಮಾಡೊ ಮಹಾಪುರುಷ 

ಕ್ಲೇಶ ದೋಷಗಳೆಂಬೊ ಕೇಡು ಕಡೆಗೆ ತೆಗೆಯೊ ಉ- 

ದಾಸೀನ ಮಾಡುವುದು ಉತ್ತಮ ನಡತ್ಮಲ್ಲ 

ದೋಷದೂರನೆ ಎನ್ನ ದೂರನೋಡುವುದ್ಯಾಕೊ 

ಭೂಸುರರಿಗೆ ಒಡೆಯನಾದ ಭೀಮೇಶಕೃಷ್ಣ ಸಂ 

ತೋಷ ಸದಾನಂದ ನೀಡೊ ಎನಗೆ ಗೋವಿಂದ 


[ಜತೆ] 
ಎಷ್ಟಪರಾಧಿ ನಾನಾದರು ಭೀಮೇಶಕೃಷ್ಣ ನಿನ... 
ಗಪಕೀರ್ತಿ ವಾಹುದೋ ನಾನರಿಯೆ 


72 ಹರಪನಹಳ್ಳಿ ಫೀಮವ್ವ 
ರಾಮ ರಾಮ ಥೀ ರಘುರಾಮ 


ರಾಮ ರಾಮ ಪ್ರೀ ರಘುರಾಮ ನೀಲಮೇಘ-... 
ಶ್ಯಾಮ ನಿಸ್ಸೀಮ ಕಾಮಿತುರ್ಧವಕರೆಡತಿ.- 
ಪ್ರೇಮದಿಂದ ಪಾಲಿಸುವುದು ನಿನ್ನ ನಾಮ 


ಕಲೋದ್ಧಾರಕ ಕರುಣಾಳು ರಾಮ 
ಬಿಲ್ಲನೆತ್ತಿದ್ದ ಬಿರುವಾತ ರಾಮ 
ಸೊಲ್ಲು ರೊಲ್ಲಿಗಿರಲು ಹರಿನಾಮ 
ಚಿಲ್ಲಾ ಡುವ ದಯ ಅವರಲ್ಲಿ ಪ್ರೇಮ 


ಧೀರಪುರ ಹನೆ ದಿಗ್ವಿಜರು ರಾಮ 
ವಾರಿಧಿಯ ಕಟ್ಟಿದ್ದನಜಾಕ್ಷ ರಾಮ 
ಕ್ರೂರರಾಕ್ನಸರನು ಕೊಂದು ಲಂಕಾ 
ಸೂರೆಯನು ಮಾಡಿದಂಧ ನಿಸ್ಸೀಮ 


ದುಷ್ಪರಾವಣಶತ್ರು ಶ್ರೀರಾಮ 
ಹುಟ್ಟಿ ಭಾನುವಂಶದಿ ಸೀತಾರಾಮ 
ಮುಟ್ಟಿ ಭಜಿಸೆ ಸಜ್ಜನರಿಗೆ ಭೀಮೇಶ... 
ಕೃಷ್ಣ ಕರೆದು ನೀಡುವ ತನ್ನ ಧಾಮ 


ಜೇ ೫ 4 sk 2k 


ವಸುದೇವ ಸುತನಿಗೆ ನಮೋ ನನಸೋ 


ವಸುದೇವ ಸುತಗಿಗೆ ನಮೋ ನಮೋ ನಮ್ಮ 
ವಸುಧೆ ಪಾಲಕನಿಗೆ ನಮೋ ನಮೋ 


[al 


12 


ಹರಪನೆಹಳ್ಳಿ ಭೀಮವ್ವ 


ಮಚ್ಚಾ ವತಾರಗೆ ಮೊದಲೆ ಮಂಗಳವೆಂದು 
ಸಾಕ್ಷಾತ ಕೂರ್ಮಗೆ ನಮೋ ನಮೋ 

ಸುತ್ತಿ ಸುರುಳಿ ಭೂಮಿ ಒಯ್ದಿ ಒಎರಣ್ಕಾಕ್ಷಕನ 
ಪ್ರಾಣ್ವ ತ ಮಾಡಿದ ವರಾಹ ನಮೋ ನಮೋ 


ಕೂಸು ಕರೆಯೆ ಕಂಬದಿಂದ ಬಂದ್ಹಿರಣ್ಯ... 
ಕಶ್ಶಪನ ಕೊಂದ್ಹರಿಗೆ ನಮೋ ನಮೋ 
ಆಕಾಶವ್ದಿಡಿಯದೆ ಬೆಳೆದು ಬಲಿಯ ಭಾಗ್ಯ 
ಅಕ್ರಮಿಸಿದಾತಗೆ ನಮೋ ನಮೋ 


ಪೊತ್ತು ಕೊಡಲಿ ಕ್ಷತ್ರಿಯರ ಕಡಿದ ಸ. 
ಮರ್ಧ ಭಾರ್ಗವ ನಮೋ ನಮೋ 

ಹತ್ತು ಶಿರಗಳ ಕೊಂದು ಸೀತಾಸಮೇತನಾದ 
ಪೃಥಿವಿ ಪಾಲಕ ರಾಮ ನಮೋ ನಮೋ 


ಬೆರಳಲಿ ಗೋವರ್ಧನ ಎತ್ತಾ ಕಳೆಕಾಯ್ದ 
ಕೊಳಲ ನೂದುವ ಕೃಷ್ಣ ನಮೋ ನಮೋ 
ತರಳರೂಪದಿ ತ್ರಿಪುರದ ದುರುಳರನೆಲ್ಲ 
ಮರುಳು ಮಾಡಿದ ಬೌದ್ಧ ನಮೋ ನಮೋ 


ಮುದ್ದು ತೇಜಿಯನೇರಿ ಕಲಿಗಳ ಕಡಿದಂಧ 
ಕಲ್ಮಾ ವತಾರಗೆ ನಮೊ” ನಮೋ 

ಶುದ್ಧ ವೈಷ್ಣ ವರಿಗೆ ಸುಲಭದಿಂದೊಲಿದು ಮುಕ್ತಿ 
ಕೆಿಡುವೊ ಭೀಮೇಶಕೃಷ್ಣಗೆ ನಮೋ ನಮೋ 


xx 4 


kk 


74 ಹರಪನಹಳ್ಳಿ ಭೀಮವ್ವ 


ಅಪ್ಪ ವೆಂಕೋಬನ ನೇತ್ರದಲಿ ನೋಡಿ 


ಅಪ್ಪ ವೆಂಕೋಬನ ನೇತ್ರದಲಿ ನೋಡಿ ಪವಿತ್ರಳಾದೆನೋ ಇಂದಿಗೆ 
ತೆಪ್ಪುಗಳೆಲ್ಲ ನಿನಗರ್ಪಿಸುವಿ ನಾನೀಗ 
ಒಪ್ಪಿಕೋಬೆ ಕೆ ಮೈೈಪ್ಪ ಕರುಣಾನಿಧಿಯೆ 


ಹೆದರದೆ ಭ್ರೃಗುಮಷಿಯು ಒದೆಯೆ ಪಾದಗಳಿಂದ 
ಎದೆಯಮೇಲಿರುವ ಲಕ್ಷಿ ಡಿ 

ಕದನಮಾಡುತವೆ ಕೊಲ್ಲಾ ಪುರಕೆ ನಡೆತರಲು 
ಒದಗಿ ವೈಕುಂಠ ಬಿಟ್ಟು 

ಯದುನಾಧ ಯಾರಿಲ್ಲದಂತೆ ಗುಡ್ಡವ ಸೇರೆ 

ಇದು ನಿನಗೆ ಸದನಾಯಿತೊ ದೇವ 


ಹುತ್ತಿನೊಳಗಡಗಿ ನೀ ಗುಪ್ತದಿಂದಿದುತಿರಲು 
ಉತ್ತಮ ಗೋವು ಬಂದು 

ನಿತ್ಮದಲಿ ಕ್ಷೀರವನು ಕರೆಯೆ ಗೋವಳನಿಂದೆ 
ನೆತ್ತಿಂ ನನೊಡೆದುಕೊಂಡು 

ಸಿಟ್ಟಿನಿಂದಲಿ ಚೋಳರಾಯಗೆ ಶಾಪವನು 
ಕೊಟ್ಟು ಕಿರೀಟಪನು ಇಟ್ಟು ಮೆರೆಯುವ ದೇವ 


ಮಾಯಾರಮಣ ನೆ ನಿನ್ನ ಗಾಯದೌಷಧಕ್ಕೋಗಿ 
ಭೂರಮಣನ್ವರಾಹನಿಂದ 

ನೂರುಪಾದ ಭೂಮಿಕೊಟ್ಟರೆ ಸಾಕೆಂದಂ... 
ಪಾಯಂದಿಂದದನ್ವಾ ತಿಖಸಿ 

ತಾಯಿ ಬಕುಳಾದೇವಿಯಿಂದ ಪೂ- 
ಜೆಯಗೊಂಬೊ ಶ್ರೀಯರಸು ನಿಗೆ ಸರಿಯೆ ದೇವ 
ನಾಟಕಧಾರಿ ಕಿರಾತರೂಪವ ಧರಿಸಿ 

ಬೇಟಿಗೆನುತಲಿ ಫೋಗಲು 

ತೋ.ದಲಿ ಚೆಲ್ವೆ ಪದ್ಮಾವೆತಿಯ ಕಡೆಗಣ್ಣ 


ತ 


ಹರಪನಹಳಿ ಚೆ ಭೀಮವ್ವ 


ನೋಟದಲಿ ಮನಸೋಲಿಸಿ 
ಬೂಟಕತನದಿ ಜಗಳಾಟವನ್ನೆ ಮಾಡಿ 
ಪಾಟುಬಟ್ಟು ಕಲ್ಲಲೇಟುತಿಂದೆಯೋ ದೇಖ 


ಗದಗದನೆ ನಡುಗುತಲಿ ಕುದುರೆಯನು ಕಳಕೊಂಡು 
ಪದ್ಮಾವತಿ ವಾರ್ತೆಯನ್ನು ಬಳಿಯ- 

ಲಿದ್ದ ಬಕುಳಮಾಲಿಕೆಗೆ ಬೋಧಿಸಿ ಕಳಿ... 
ಸಿದಾಕಾಶನಲ್ಲಿ ಚದುರಮಾತಿನ 

ಚಪಲಕೊರವಂಜಿ ನೀನಾಗಿ ಕಣಿಯ 

ಹೇಳಲು ಎಲ್ಲಿ ಕಲಿತೆಯೊ ಮಹದೇವ 


ಬಂಧುಬಳಗವ ಕೂಡಿ ಭಾರಿ ಸಾಲವ ಮಾಡಿ 
ಕೊಂಡು ಕರ ವೀದದಿಂದೆ 

ಅಂಡಲೆದು ಕರೆಸಿ ಕಾಣುತಲಿ ಲಕ್ಷಿ ಒಯನಷಪ್ಪಿ 
ಕೊಂಡು ಪರಮ್ಹ ರುಷದಿಂದ 
ಮಂದಗಮನೆಯೆ ನಿನ್ನ ಮಾತುಲಾಲಿಸಿ ಮಾಡಿ 
ಕೊಂಡೆ ಪದ್ಮಾವತಿಯ ಅಂದೆಯೊ ಎಲೆ ದೇವ 


ಆಕಾಶರಾಜ ಅನೇಕ ಹರುಷದಿ ಮಾಡೆ 

ತಾ ಕನ್ಯಾದಾನವನ್ನು 

ಹಾಕಿದ ರತ್ನಮಾಣಿಕ್ಯದ ಕಿರೀಟವನರಿ 
ಬೇಕಾದಾಭರಣ ಭಾಗ್ಮ 

ಸಾಕಾಗದೇನೊ ಬಡವರ ಕಾಡಿ ಬೇಡುವುದು 
(ಶ್ರೀಕಾಂತ ನಿನಗೆ ಸರಿಯೆ ದೇವ 


ಹೇಮಗೋಪುರದಿ ವಿಮಾನ ಶ್ರೀನಿವಾಸ 
ದೇವರನು ನೋಡಿ ನಮಿಸಿ 
ಕಾಮಿಸಿ ಕಂಡೆ ಹೆಣನ ಸ್ತಿಲು ಗರುಡ 


75 


76 ಹರೆಪನಹಳಿ ಭೀಮವ್ವ 


ಗಂಬದ ಸುತ್ತ ಪ್ರಾಕಾರವೊ 
ನ್ಹಾಮಿಪುಷ್ಕರಣಿಯಲಿ ಸ್ನಾನ ಪಾನವ ಮಾಡಿ 
ನೋಡಿದೆನು ನಿನ್ನ ಭಕುತರ ದೇವ 


ಪನ್ನಗಾದ್ರಿ ವೆಂಕಟನ್ನ ರಧ ಶೃಂಗಾರ 
ವರ್ಣಿಸಲಳವೆ ನಮಗೆ 

ಕಣ್ಣಾ ರೆಕಂಡೆ ಗರುಡೋತ್ಸವದಲಂಕಾರ 
ಇನ್ನೆಲ್ಲು ಕಾಣೆ ಜಗದಿ 

ಅನ್ನಪೂರ್ಣೆ ಯ ನೋಡೆ ಅಧಿಕ ಗಂಟೆಯಾ ನಾದ 
ಎನ್ನ ಕಿವಿಗಾನಂದವೊ ದೇವ 


ಪಾದದಲ್ಲೊಹ್ಟೋ ಪಾಗಡಾರುಳಿ ಕಿರುಗೆಜ್ಜೆ 
ಮೇಲಲೆವೊ ಪೀತಾಂಬರ 

ನೀಲಮಾಣಿಕದ ಉಡಿದಾರವೊ ವೈಜಯಂತಿ 
ಮಾಲೆ ಶ್ರೀಪತ್ಸದ್ದಾರ 

ಮೇಲಾದ ಸರಿಗೆ ಸರ ಪದಕವೊ ಕಮಲ. 
ದಳಾಯತಾಕ್ಷನ ನೋಡಿದೆ ದೇವ 


ಕರಗಳಲ್ಲಿಟ್ಟು ಕಂಕಣ ಕಡಗ ಭುಜಕೀರ್ತಿ 

ವರ ಶಂಖ ಕ್ರ ಧಾರಿ 

ಗಿರಿಂ ಭೂವೈಕುಂರವೆಂದು ತೋರುತ ನಿಂತ 
ಶಿರದಿ ಕಿರೀಟ ಧರಿಸಿ 

ಬಿಳಿಯ ತ್ರಿನಾಮ ಭೀಮೇಶಕ್ಕೃಷ್ಣನ ಮುಖದಿ 
ಹೊಳೆವ ಮೂರ್ತಿಯ ನೋಡಿ” ಹೇ ದೇವ 


ತೇ ಶೇ 3% 4 3 svg 


ಹರಪನಹಳ್ಳಿ ಭೀಮವ್ವ 
ಸ್ತುತಿಮಣಿ ಮಾಲಿಕೆ 


ಕರಿಮುಖದ ಗಣಪತಿಯ ಜರಣಕ್ಕೆಯೆರಗಿ 
ಶಾರದೆಗೆ ಸೆರಗೊಡ್ಡಿ ವರವಾನು 
ವರವ ಬೇಡಿಕೊಂಬೆ ಸ್ಥಿರವಾದ ಭಕುತಿ ಕೊಡುಯೆಂದು 


ವಾಯಂ ಬ್ರಹ್ಮ ಭಾರತಿಗೆ ಭಾಳ ಬೇಡಿಕೊಂದ್ಹೇ... 
ದವ್ಮಾಸರಿಗೆ ನಮೋಯಿಂಬೆ 
ನಮೋಯಿಂದು ನಾರದರ ಪಾದಪದ್ಮಗಳಿಗೆರು ನೆ 


ಅತ್ರಿ ಅಂಗೀರಸ ವಸಿಷ ಗೌತಮ ವಿಶಾ... 
ಅ ವೆ 


ಮಿತ್ರ ಮಾರ್ಕಾಂಡೇಯ ಚ್ಮವನರು ಚ್ಛವನ 
ಭಾರದ್ವಾಜ ಶುಕ ಬಕದಾಲ್ಫ ರಿಗೆ ನಮಿಸುವೆ 


ಮಾಂಡವ್ಮ ಸೌಭರಿ ಶಾಂಡಿಲ್ಮಗಾಲಪರು 
ಪಂಡಿತ್ವಾಲ್ಮೀಕಿ ಕೌಂಡಿಣ್ಯ 
ಕೌಂಡಿಣ್ಮ ಅಗಸ್ತ್ಯ ಮುನಿ ಮರೀಚರಿಗೆ ನಾನು ನಮೋಯೆಂಬೆ 


ಶೇಷಗಿರಿವಾಸ ಆಕಾಶನಳಿಯನೆ ವೆಂಕ... 
ಟೇಶ ನಮ್ಮ ಮನೆ ದೈವ ಮನೆದೈ... 
ವ ಸಲಹೆನ್ನ ಪದ್ಮಾವತೀಶ ಪರಮಾತ್ಮ 


ಮಂಗಳಾಂಗನೆ ನೀನು ಮಂಗಳಮಹಿಮನೆ 
ಮಂಗಳ ದೇವಿ ರಮುಣನೆ ನೀನೆಮೆಗೆ ಜಯ 
ಮಂಗಳವ ಕೊಟ್ಟು ಸಲಹೆನ್ನ 


ವಾಸುದೇವನ್ನೆ ನೀನು ವಾಸುಕಿಶಯನನೆ 
ವಾಸವಿಯ ರಧವ ನಡೆಸಿದೆ ನಡೆಸಿದಂಥ: ಶ್ರೀನಿ- 
ವಾಸ ನೀನೆಷುಗೆ ದಯಮಾಡು 


78 ಹರಪನಹಳ್ಳಿ ಭೀಮವ್ವ 


ಎನ್ನಲ್ಲೆ ನೀನಿದ್ದು ನಿನ್ನಗುಣ ಬಹುರೂಪ 
ವನ್ನು ತಿಳಿಸದಲೆ ಇರುವೋದೆ ಇರುವೋರೆ ನೀನು ಪ್ರ 
ಸನ್ನೆ ನಾಗೆನಗೆ ದಯಮಾಡು 


ಕಾಲ ಕಾಲಕೆ ನಿನ್ನ ನಾಮವನು ನಾಲಿಗೆ 

ಮ್ಮಾಲಿಟ್ಕು ಬ ನಿನ್ನ ನೆನೆವಂತೆ ನೆನೆವಂತೆ 

ಮಾಡಯ್ಕ ಆನಂದವರದ ಅನಿರುದ್ಧ 
ಕಾಮಕ್ರೋಭವು ಮದ ಮಾತ್ಸರ್ಯ ಲೋಭಗಳಂ 


ಮೋಹ ಮಡುವಿನಲಿ ಮುಣುಗಿದೆ ಮುಣುಗಿಹೆನೊ 
ಎನ್ನ ಕ್ಲೆ ನೀನೆ ಪಿಡಿದಿತ್ತಿ ಕರೆದೊಯ್ಕೊ 


ಐದು ಮಂದ್ಕೆನ್ನಲ್ಲಿ ಐದಾರೆ ಮಾರಾಯ 
ಬೈದರು ಬಿಡರೋ ಎನ್ನೀಗ ಎನ್ಸ್ಟೀಗ ಕಟ್ಟಿ 
ಕೊಂಡೊಯ್ದು ಹಾಕುವರೊ ಯಮನಲ್ಲಿ 


ಆರು ಮಂದ್ಯರಿಗಳು ಕ್ರೂರ ಶಶ್ರುಗಳುಂಟು 
ಘೋರಬಡಿಸುವರೊ ಅನುಗಾಲ 
ದುರ್ಕಿಷಯ ತಾವೆನಗೆ ಕಲಿಸಿ ದಣಿಸೋರು 


ಹತ್ತು ಮಂದಿ ಯೆನ್ನ ಸುತ್ತ ಮುತ್ತಿರುವರೊ 
ಕತ್ತಲು ಕೂಪ ಭವದೊಳು ಭವದೊಳಗೆ ಬಳಲಾವೆನು 
ಚಿತ್ತಕ್ಕೆ ತಂದು ದಯಮಾಡು 


ಸಂಚಿತಾಗಾಮಿಗಳ ಮುಂಚೆ ದಹಿಸಿ ಈ ಫ್ರ.. 
ಪಂಚವನು ಬಿಡಿಸೊ ಪರಮಾತ್ಮ ಪರಮಾತ್ಮ ನೀಯೆನ್ನ 
ವಂಚನಿಲ್ಲದಲೆ ಸಲಹಯ್ಯ 

ಜ್ಞಾ ನ ಭಕ್ತಿ ಗಾನ ವ್ಲೆರಾಗ್ಮ ಭಾಗ್ಯಗಳು 
ಜಾನಕಿರಮಣ ಜಗದೀಶ ಜಗದೀಶ ಜನಕನ 

ಜಾಮಾತ ನೀನೆ ತಿಳಿಸಯ್ಯ 


೧೧ 


೧೨ 


೧೩ 


೧೪ 


೧೫ 


ಹರಪನಹಳ್ಳಿ ಭೀಮವ್ವ 


ದ್ವಾಸುಪರುಣಾನಂತೆ ಈ ಶರೀರದೊಳಿದ್ದು 
ಏಸೇಸು ಜನ್ಮಕ್ಕಗಲದೆ ಅಗಲದಂತಿದ್ದು ಉ 
ದಾಸೀನವ ಮಾಡೋದೊಳಿತಲ್ಪ 


ಇಂದುಕುಲಜಾತ ನಿನ್ನೋೊಂದಿಕೊಂಡಿದ್ದು 
ಎಂದೆಂದಿಗು ಬಿಡದೆ ಗೆಳೆತನ ಗೆಳೆತನವಿದ್ದಲ್ಲಿ 
ಸಂದೇಹವ್ಮಾಕೊ ಸಲಹಲು 


ಮುಕ್ತಿದಾಯಕ ನಿನ್ನ ಭಕ್ತರೇಸುಮಂದಿ 
ಹೆತ್ತಾಯಿಸುತರೇನವರೆಲ್ಲ ನಾ ಹುಟ್ಟಿದೆನೆ 
ಮತ್ತೆ ಮಲತಾಯಿ ಉದರದಿ 


ಶ್ರೀಶನೆ ಕೇಳ್‌ ನಿನ್ನ ದಾಸರಂಗಳದಲ್ಲಿ 
ಬೀಸಿ ಬಿಸಾಕೊ ಎನ್ನನು ಎನ್ನ ಹರಿದಾಸರ 
ದಾಸತ್ವಯೆನಗೆ ಕೊಡಿಸಯ್ಕ 


ಅಂಬರೀಷ್ವರದ ನಿನ್ನ ಇ೦ಜಲೆನಗಿರಲಯ್ಯ 
ಬಿಂಬ ಮೂರುತಿಯೆ ಬಿಡದೆನ್ನ ನಿನ್ನೂರಲ್ಲಿ 
ಇಂಬುಕೊಟ್ಟೆನ್ನಲ್ಲಿನಿಸಯ್ಕ 


ಕಡಿದು ಹೊಡೆಡು ಬಯ್ದು ಬಂದು ಕಾಲಿಂದೊದ್ದ 
ರ್ವಿಡಿಯದೆ ಅವರ ಅಪರಾಧ ಅಪರಾಧವೆಣಿಸದಿರೆ 
ನಡೆದರೊ ನಿನ್ನ ಪುರಕಾಗ 


ಪುಟ್ಟ ಧ್ರುವ ಪ್ರಹ್ಲಾದ ಕೊಟ್ಟರೆಷ್ಟು ಭಾಗ 
ಕಷ್ಟಕ್ಕೆ ಬಂದು ಒದಗಿದೆ ಒದಗಿ ಬಂದವರ 
ಆಪತ್ತು ಬಂಧನ ಬಿಡಿಸಿದೆ 


ತನ್ನ ಮಗನ ಕರೆಯೆ ಎನ್ನ ಕರೆದನೆಂದು 
ನಿನ್ನ ದೂತರನು ಕಳಿಸಿದೆ ಕಳಿಸಿದ್ಮ ಜಮಿಳಗೆ 
ಮನ್ನಿಸಿ ಕೊಟೊ 1 ದಿನಲೋಕ 


೧೭ 


೧೯ 


ಲ) 


ಎ೨ 


೨೩, 


79 


80 ಹರಪನಹಳ್ಳಿ ಭೀಮವ್ವ 


ತಿರುಕ ತಂದವಲಕ್ಕಿ ತರತರನೆ ನೀ ಮುಕ್ಕಿ 
ದೊರೆತನವ ಕೊಟ್ಟು ದಾರಿದ್ರ A ದಾರಿದ್ರ _ ಕಳೆದದ್ದು 
ಅರಿಕಿಲ್ಲವೇಸೊ ಜಗಕೆಲ್ಲ 


ನಿಲ್ಲಬೇಕೆಂದಿಟ್ಟಿಕಲ್ಲು ಕೊಟ 3 ವೆಗೆ ಕ್ಸ 
ವಲ್ಕವನು ಕೊಟ್ಟೊ ಸ ಕರುಣಾಳು ಕಮಣಾಳು ಬುಕ್ಕ್ಮಿಟ್ಟು 
ಮಲ್ಲಿಗೆಯ ಮಾಲೆಗೊಲಿತೀಯೊ 


ಕರೆದು ಕೆಂಸಗೆ ಕೊಟ್ಟು ಕೊಲಿಸಬಂದ... 
ಕ್ರೂರಗೆ ನದಿಯಲ್ಲೆ ನಿನ್ನ ನಿಜರೂಪ ನಿಜರೂಪ 
ತೋರಿದ್ದು ಇದುಯೇನು ನಿನ್ನ ಮಂವೆಂಯು 


ಗಂಧಕ್ಕೆ ಒಲಿದು ಕುಬ್ಬೆ ಯ ಡೊಂಕನೆ ತಿದ್ದಿ 
ಸುಂದರಿಯ ಮಾಡಿ ಸುಗುಣನೆ ನೀನಾಕೆ._ 
ಅಂಗಸಂಗ್ಯಾಕೆ ಬಯುಸಿದಿ 


ಕಲ್ಲಾದಹಲ್ಕೆ ಯನು ಕಡು ಚೆಲ್ಮೆಯನು ಮಾಡಿ 

ಎಲ್ಲಿ ಮಲಗಿದ್ದ ಮುಚುಕುಂದ ಮುಚುಕುಂದನ ಗುಹೆ. 
ಯಲ್ಲಿ ಕೆವಲ ಕೊಡಹೋದ್ಕೊ 

ಮಗ್ಗವನೆ ಹಾಕಿ ಮಾರುಬಟ್ಟೆ ನೇದಿಲ್ಲ 

ರೊಕ್ಕವನೆ ಕೊಟ್ಟು ತರಲಿಲ್ಲ ತದಲ್ಲಿ; ದ್ರೌಪದಿಗೆ 


ಲೆಕ್ಕಿಲ್ಲದ್ವಸ್ತ್ಯ ಉಡಿಸಿದಿ 


ಸಂಗ್ರಾಮದಿ ಬಂದಂಥ ಸರ್ಪಬಾಣವ ನೋಡಿ 
ಉಂಗುಷ್ಟದಿಂದ ರಧವನು ರಧವ ನೆಲಕೊತ್ತಿ 
ಧನಂಜಯನ ಪ್ರಾಣ ಉಳುಹಿದಿ 


ತಂಬೂರಿ ವೀಣೆ ಗಾಯ್ಗ್ನ ಲಕ್ಷಣ ಬಿಡದೆ 
ಸಂಭ್ರಮದಿಂದ ಪಾಡುತ್ತ ಪಾಡಿ ಕೊಂಡಾಡಿ ನಾರುದ- 
ರಾನಂದ ಪಡೆವರು 


೨೫ 


ಧಿ 


೨೮ 


೩೦ 


೩೧೦. 


ಹರಪನಹಳ್ಳಿ ಭೀಮವ್ಹ 


ತರಳ ರೂಪದಿ ಕಾಲಿಗ್ವರಳ ಕಟ್ಟಿ  ಸಿಕೊಂಡೆ 
ಎಳೆದುಕೊಂಡ್ಹೋಗಿ ಯಮುಳೆರ ಯೆಮೆಳಾರ್ಜು.- 
ನರ ಕಿತ್ತಿ ಕೆಳುಹಿದೆಯೊ ನಿನ್ನ ಪುರಕಾಗ 


ನಾನೇನು ಕೊಡುವೆನೊ ನಾನೇನು ಬಿಡುವೆನೊ 
ನೀನೇನು ಕೂಣಾನಿಧಿಯಲ್ಲೆ ನಿಧಿಯಲ್ಲವೆ ಭಕ್ತಾ... 
ಧೇನೆಂದು `ನಿನ್ನ ಹೊಗಳುವೆ 


ಅಡಿಗೆ ಮಾಡುವನ ಕೈಹಿಡಿದ ಹುಟ್ಟಿನಂತೆ 
ನಡೆಯದೊ ನಮ್ಮ ಸ್ವಾತಂತ್ರೆ 5 ಮೂಲೋನಣಕ-. 
ದೊಡೆಯ ನೀ ಕರ್ತು ಜಗಕೆಲ್ಲ 


ಆದಿಪುರುಷನೆ ನೀನನಾದಿಕಾಲದಿ ಓರ್ವ 
ವೇದವೇದಾಂತ ಯದುನಾಧ ಯದುನಾಥ ಎನ್ನ ಯಮ... 
ಬಾಧೆ ಬಿಡಿಸೋದಕೆ ನೀ ಬಾಧ್ಮ 


ಆರ್ಯ ನೀನೆಟಖಬ್ಬ 'ನಿನಗಾರ್ಯರಿನ್ನಾರಟೇನೊ 
ಆರಾರು ನಿನ್ನ *೨ರಿಯರು ಅರಿಯರೊ ಜಗನ್ನಾಥ 
ದಾರ ಸುತ ದಾರ ರೂಪಾದಿ 


ಅಣುಸೊಳಗು ನೀನೆ ಪರಮಾಣುವಿನೊಳೆಗೂ ಬೀನೆ 
ಘನವಾದ ರೂಪ ಗಗನಕ್ಕೆ ಗಗನಕ್ಕೆ ಬೆಳೆದದ್ದು ಬಲಿ ಬಲ್ಲ 
ನಿನ ಸ್ಯ ಮಹಿಮೆಯಂ 


ಘಟದ ಒಳಗಿದ್ದೆ ವಟಬೀಜಡೊಳು ನೀನಿದ್ದು 
ಪಟ ತಂತಿಯೊಳಗೆ ನೀ ವ್ಯಾಪ್ತ ನೀ ವ್ಯಾಪ್ತ ಕಂಬದ 
ಜರರದೊಳಗಿದ್ಕೊ ಜಗದೀಶ 


6 


೩೨ 


೪೩.೩ 


೩೪ 


೩೫ 


೩.೬ 


೩೭ 


೩೮ 


81 


82 ಹರಪನಹಳ್ಳಿ ಭೀಮವ್ವ 


ಲೋಕಪಾವನೆ ಗಂಗೆ ನಖದಿಂದ ಉದಿಸಲು 
ನಾಲ್ಕುಮುಖ ಬ್ರಹ್ಮ ನಾಭಿಂದ ನಾಭಿಂದ ಹದಿನಾಲ್ಕು 
ಲೋಕ ಸಾಕುವೊ ಸರ್ಮೇಶ ೩೯ 


ಅಂತರಾತ್ಮಕ ನಿನ್ನಂಧ ಗುಣಮಹಿಮೆ 
ಎಂಧೆಂಥನರು ನೋಡಿ ತಿಳಿಯರು ತಿಳಿಂಉರೊ ನಿನ್ನ ನ. 


ಮ್ಮಂಧ ಮೂಢರಿಗೆ ವಶವೇನೆಣ ೪೦ 


ಮೂರು ಕಣ್ಣ ಲಿ ರುದ್ರ ಮೋಡಿ ನಿನ ತಿಳಿಯಜೆ ಹೋಗಿ 
ಶರಧಿಯಲಿ ತಪವಿದ್ದು ತಪವಿದ್ದು ಪಡೆದನೊ ತಾನು 
ಪರ್ಯಂಕ ಪದವಿಯ ೪೧ 


ಸಾಸಿರ ಮುಖದಿಂದ ಶೇಷ ತಿಳಿಯದೆ ನೋಡಿ 
ಪಾತಾಳಕ್ಕ್ಯೋಗಿ ನಿನಪಾದ ಪದ್ಮದ 
ರೇಕುಗಳ ಎಣಿಸುತ್ತಿ ರುವೋನು ೪೨ 


ಒಂದೆರಡು ಕಣ್ಣು ಸಾಲದು ಎಂದು 
ಇಂದ್ರ ಮೈತುಂಬ ನೇತ್ರಗಳ ಪಡೆದನು ಪಡೆದು ಸ್ವೈರ್ಗದಲಿ ಉ- 


ಪೇಂದ್ರ ನಿನ್ನ ನೋಡುತ್ತಿರುವೋನು ೪೩ 


ಎಂಟು ಕಣ್ಣಲಿ ಬ್ರಹ್ಮ ನೋಡಿ ನಿನ ತಿಳಿಯದೆ 
ಕಂಡ ಎಡೆಯಲ್ಲಿ ಕೌಸ್ತುಭ ಕೌಸ್ತುಭವಾಗಿ ವೈ... 
ಕುಂರ ಪತಿ ನಿನ್ನ ಒಲಿಸುವ ಛು 


ಪ್ರಳಯ ಕಾಲದಿ ಜನರ ಸುಳುವಿಲ್ಲದಲ್ಲಿ ಕಿರು ಬೆ 
ರಳ ನಖ ಗುಣಗಳೆಣಿಸುತ್ತ ಎಣಿಸುತಲಿ ಮಾಲ ಸ 
ತಿಳಿಯದಲೆ ನಿನ್ನ ಗುಣಗಳ ಕ) 


ಅನಂತಾಸನ ಶೆ ಕೇತದ್ದೀಪ ಭೂವೈಕುಂರ ಮೂರು 
ಸ್ಮಾನದಲಿ ಮುರವೈರಿ ಮುರವೈರಿ 
ನಿನ ಸೇವೆ ಮಾಡಿ ಮಾಲಕ್ಷಿ ಸ ದಣಿಯದೆ ೪೬ 


ಹರಪನಹಳಿ i ಭೀಮವ್ವ 


ಶ್ರೀಭಾಗ ಭೂಭಾಗ ದುರ್ಗಾ ಭಾಗದಲಿ 

ಶ್ರೀಭೂದುವಿ ನಿನ್ನ ಸರ್ವಾಂಗ ಸರ್ವಾಂಗದಲ್ಲೆ ಕೊಟ್ಟಾ... 
ಲಿಂಗನಿಂದ ಒಲಿಸೋಳು 

ಎಲ್ಲ ಪದಾರ್ಧದೊಳಗಲ್ಲಲ್ಲೆ ತಾನಿದ್ದು 

ಮಲ್ಲರಂತಕನ್ನ ಮನೆ ಸೇವೆ ಮನೆಯ ಸೇವಕಳಂತೆ 

ಘಲ್ಲು ಘಲ್ಲೆಂದೋಡಾಡುತ್ತ 


ಸಿರಿದೇವಿ ನಿನ್ನ ಪಟ್ಟಣದಲಿ ಭಕ್ತಿಯಿಂ... 
ದ್ವಿರಜನದಿಯಾಗಿ ಹರಿದಳೊ ಹರಿದಳೊ ಛತ್ರ ಚಾ... 
ಮರವು ತಾನಾಗಲ್ಲಿರುವೋಳು 


ಜೋಲಿ ಮಂಚಗಳಾಗಿ ಶಾಲು ಶಕಲಾತ್ಯಾ... 

ಗಿ ಲೋಡು ತಲೆಗಿಂಬು ತಾನಾಗಿ ತಾನಾಗಿ ಸಿರಿ ನಿಂತು 
ಕಾಲಸೇವೆಯಲಿ ಕಮಲಾಕ್ಷಿ 

ರತ್ನ ವೈಜಯಂತಿ ಮುತ್ತು ಮಾಣಿಕ್ಯದ್ವಜ್ರ... 

ದ್ವಸ್ತ್ರ ಶ್ರೀತುಳಸಿ ಕಮಲವು ಕಮಲಮಾಲ್ಲಾಗಿ ಶ್ರೀ- 
ವತ್ಸದಲಿ ನಲಿಯುತ್ತಿ ರುವೋಳು 


ದೇಶಕಾಲಕೆ ಸಮಳು ಗುಣಕೆ ಅಸಮಳು ನಿಜ. 
ದಾಸಿಯಂತಿದ್ದು ನಿನಸೇವೆ ನಿನಸೇವೆ ಮಾಡಿ ಉ.- 
ಲ್ಲಾಸದಲಿ ನೋಡುತಿರುವೊಳು 


ಲಕ್ಷ್ಮಿಯೆರಡಕ್ಷ ಸಾಲದಲೆ ಶ್ರೀ ಭೂ ದುರ್ಗೆ 
ಸಾಕ್ಷಾತ ಮೂರುರೂಪಾಗಿ ರೂಪಾಗಿ ನಿಂತು ಆ... 
ರಕ್ಷದಲಿ ನೋಡುತ್ತಿರುವೋಳು 


ಎಷ್ಟು ನೋಡಿದರು ಮನ ತೃಪ್ತಿಯಾಗದಲೆ 
ನಿನ್ಹ ಕ್ಷಸ್ಥಳದಲ್ಲೆ ತಾ ಹೊಂದಿ ತಾ ಹೊಂದಿಕೊಂಡಿದ್ದು 
ನಿತ್ಕಸುಖಪೂರ್ಣಳೆನಿಸೋಳು 


೪೭ 


೪೨ 


೪೯ 


೫೦ 


೫೧ 


೫೨ 


೫3, 


೫೪ 


83 


84 ಹರಪನಹಳ್ಳಿ ಭೀಮವ್ವ 


ಸಾಲೋಕ್ಕ ಸಾಮೂಪ್ಶ ನಿನ್ನ ಸಾರೂಪ್ಮದಲಿ 
ಸಾಯುಜ್ಮಪದವಿ ಪಡೆದಂಧ ಪಡೆದಂಥ ಮುಕ್ತರ 
ಸಾಭನೆಗಳೆಷೆಣ ಿ ತಿಳಿಯದು 


ತಲೆಯೂರಿ ತಪವಿದ್ದು ತರಗಿನೆಲೆಗಳ ಮೆದ್ದು 
ಹೆರಿ ನಿನ್ನ ಧ್ಯಾನದೊಳಗಿದ್ದು ಒಳೆಗಿದ್ದವರ ಹೃದಯದೊಳಂ 


ಮಿಂಚಿನಂತೆ ಹೊಳೆವೆಯೊ 


ನಿತ್ಮಮುಕ್ತನೆ ನಿನ್ನ ಮುಕ್ತಸ್ಥಾನದಲಿ ಶಮಿ 
ಪತ್ರದಂತಿಷ್ಟು ಸ್ನಳವನು ಸ್ಲೆಳವ ಕೊಟ್ಟರೆ ಸಾಕು 

ಧಿ ಥಾ ಇತ 
ತಿತ್ತೃಸ್ಹಸ್ಥಾ ಗಲ್ಲಿರುವೆನು 


ಅಚ್ಕುತನ ಕರುಣೆಂಬೊ ನಿಚ್ಚಣಿಕೆಯನೆ ಮಾಡಿ 
ಹತ್ತೋ ಹರಿದಾಸರವೆರಂತೆ ಅವರಂತೆ ಜೀರಿಗೆ... 
ಯಷ್ಟು ದಯ ನೀಡೊ ಎನ್ನಲಿ 

ಹೊತ್ತು ಹೋಗುತಲಿದೆ ಮೃತ್ಯು ಕೂಗುತಲಿದೆ 
ವೃರ್ಧವಾಗುವುದೊ ಈ ಜನ್ಮ ಈ ಜನ್ಮ ನಿನ ನಾಮ 
ಎತ್ತರವು ಎನಗೆ ನಿಲುಕದು 

ಶೂರಪುತ್ರನ ಸುತಗೆ ಸೂರ್ಕ್ಮಾಡೊ ನಿನ್ನೆ ದಯ 

ಸಾದ್ಯ ವಾಗುವುದೊ ನಿನಲೋಕ ನಿನಲೋಕ ಸಾಮ್ರಾಜ್ಯ 
ದಾರಿನ್ನು ಬಯಸದಿರುವೋರು 


ವಸುದೇವಸುತ ಭಕ್ತರೊಶವಲ್ಲ ನಿನ್ನ ಮೆಂತ್ಯ... 
ನ್ಹಸರುಮಾತ್ರಕ್ಕು ಎನ್ನಲ್ಲಿ ಎನ್ನಲ್ಲಿ ಮಾಡದಿರು 
ಹಸುಗೂಸಿನಂತೆ ನೋಡೆನ್ನ 

ಶಂಬರಾಧಿಯ ಜನಕ ನಂಬಿದ್ದೆ ನಾ ನಿನ್ನ 


ಡೊಂಬ ತನಸುತನ ಭರದಿಂದ ಭರದಿಂದ ತೂಗುವನು 
ಕುಂಭಿಣಿಗೆ ಜೀಳೋತೆರನಂತೆ 


೫೬ 


೫೭ 


೫೮ 


೬೦ 


೬೧0 


ಹರಪನಹಳ್ಳಿ ಭೀಮವ್ವ 


ಕುತ್ತಿಗೆಯ ಕೊಯ್ದ ಲಗು ಹೊಟ್ಟೆಯೊಳಗ್ಹಾಕಿ 
ನೆತ್ತರವ ನೆರೆದಿದ್ದ ಜನರಿಗೆ ಜನರಿಗೆ ತೋರುವನು 
ಅತ್ಮಂತ ಕರುಣ ಅವೆಗಿಲ್ಲೆ 


ಮಾಯಾವಿದ್ಯವ ಮಾಡಿ ತೋರುವನು ಉ... 

ದರಕ್ಕೆ ನೀನಲ್ಲೊ ಸ್ವಾಮಿ ಅವನಂತೆ ಅವನಂತೆ ಅಲ್ಲೆನ್ನ 
ಕಾಯ್ವಾಭಿಮಾನ ನಿನದಲ್ಲಿ 

ಹುಟ್ಟಿಸ್ಹುಟ್ಟಿಸಿ ತಾಯಿ ಹೊಟ್ಟೆ ೈಯೊಳೆಗ್ಹಾ ಕೆನ್ನ 

ಕಷ್ಟ ಬಡಿಸುವೋರೆ ಕರುಣಾಳು ಕರುಣಾಳು ನಿನಗೆ ಪು- 
ರುಷಾರ್ಧವೇನ್ಹೆ ಳೊ ಇದರಿಂದ 


ತಂದೆ ತಾಯಿ ಬಂಧು ಬಳಗ ಬಾಂಧವರೆಲ್ಲ 
ಹಂದೆಷ್ಟೊ ಮುಂದೆ ಎಣಿಕಿಲ್ಲ ಎಣಿಕಿಲ್ಲದವರ ನನ್ನವ... 
ರೆಂದು ತಿಳಿದು ಫಲವಿಲ್ಲ 


ಜೀವ ಜೀವಕು ಭೇದ ಜೀವ ಜಡಕೂ ಛೇದ 
ಜಡಜಡಕೆ ಭೇದ ನಿನಗಿನ್ನು ನಿನಗೆ ಭೇದಾದರೈನ್ನೊಳು 
ಭೇದಬುದ್ಧಿ ಬ್ಯಾಡಿನ್ನು 


ಅನ್ನಮಯ ಪ್ರಾಣಮಯ ಆನಂದಮಯ ನೀನೆ 
ನಾನೆಂದ ಮಾತು ನಿಜವೆಂದು ನಿಜವೆಂದು. ತಿಳಿದು 
ಜ್ಞಾ ನಾನಂದ ಕೆಣಟ್ಟು ಸಲಹಯ್ಯ 


ಎಂಬತ್ತುಕೋಟಿ ನಾಲ್ಕುಲಕ್ಷ ಜೀವಿಗ_ 
ಳಿಂಬ್ಹ್ಯಾಗೆ ನಿನಗೆ ದೊರಕಿತೆಣ ದೊರಕಿತೊ ಸ್ಥಾವರ 
ಜಂಗಮದಲ್ಲಾ ಗಿರುವೆಯೊ 


ಜನನ ಮರಣವು ಶುಕ್ಷಶೋಣಿ ಸಂಬಂಧ ಜರೆ 
ಜನ್ಮಕರ್ಮಗಳು ನಿನಗಿಲ್ಲ ನಿನಗಿಲ್ಲ. ಸಂಸಾರ ಬವಣೆ. 
ನಿನಗುಂಟೆ ಬಹು ದೂರ 


೬೪ 


೬೫. 


೬೬ 


೬೭ 


೬೯ 


೭೬೦ 


85 


86 ಹರಪನಹಳ್ಳಿ ಬೀಮವ್ವ 


ವಿಷದ್ದಾಲು ಕುಡಿದು ನೀ ವಿಷದ ಮಡುವನು ಕಲಕಿ 
ವಿಷದನುಜೆಕೂಡ ವಿನಯದಿ ವಿನಯ ಸಂಬ್ರಮದಿಂದ 
ವಿಷವ.ಂಚದಲ್ಲೆ ಮಲಗುವಿ 

ಸತ ಸಂಕಲ್ಪನೆ ಸತ್ಯ ಪ್ರತಿಜ್ಞ ನೆ 

ಸತ್ಯ ಭಾಮೆಯರ ಅರಸನೆ ಅರಸು ನಿನ್ನಲಿ ಜ್ಞಾ ನ 
ಸತ್ಯವಾಗೆನಗೆ ಕೊಡುಕಂಡ್ಕ 


ನಾರಾಯಂಣನೆಂಬೊ ನಾಲ್ಕು ಅಕ್ಷರಗಳು 
ವಾಲಿಗೆಲ್ಲೆ ನೆಗೆ ಬರೆದರೆ ಬರೆದರೋದಿಕೊಂಬೆ 
ಬಾರೊ ಬಾಯಲ್ಲಿ ಭಗವಂತ 


ಹರದಾರಿ ನಡೆವುದಕೆ ಎನಗೆ ಸಾಮರ್ಥಿಲ್ಲ 
ಹರಿದಾರಿ ಹ್ಮಾಗೆ ಹಿಡಿಯಲಿ ಹಿಡಿಯಲಿ ನೀ ಮುಂದೆ 
ನಡೆಯೆನ್ನ ಸಂಗ ಬಿಡದಂತೆ 


ಕಾಲಿದ್ದು ನಿನಯಾತ್ರೆ ಕರವಿದ್ದು ನಿನಸೇವೆ 
ಬಾಯಿದ್ದು ನಿನ್ನ ಭಜನೆಯ ಭಜನೆಮಾಡದಲಿದ್ದ ೫ 
ರ್ಥಾಳುಬಾವಿಗೆ ಸರಿಯಲ್ಲೆ 


ಕಣ್ಣು ಕಿವಿಯು ನಾಲಿಗ್ಮಿನ್ನಿದ್ದರೇನು ಫಲ 
ನಿನ್ನ ಮಹಿಮೆಗಳ ತಿಳಿಯದೆ ತಿಳಿದು ನೋಡದಲಿದ್ದು 
ಮಣ್ಣು ಗೊಂಬ್ಕಂತೆ ನಾನಲ್ಲೆ 


ಮಣ್ಣು ಗೊಂಬ್ಕಾದರು ಪುಣ್ಯ ಪಾಪಗಳಿಲ್ಲ 
ಎನ್ನ ಯಮುದೂತರೆಳೆವೋರು ಎಳೆವೋರೊ ನಿನ್ನೆ ರಡು 
ಕಣ್ಣಿ ೦ದ ನೋಡೊ ಕಮಲಾಕ್ಷ 


ಕಂಗಳಿಂದಲಿ ನೋಡು ಕರುಣದಲಿ ಮಾತಾಡು 
ಲಿಂಗವನೆ ಒಡೆದು ಸೂರ್ಕಾಡು ಸೂರ್ಕಾಡು ನಿನ್ನವರ: 
ಸೆಂಗವನೆ ಕೊಟ್ಟು ಸುಖ ನೀಡು 


«0 


ಫಿ 


೭೩ 


೭೪ 


೭೫ 


ವಿ 


೭೬ 


೭೪ 


ಹರಪನಹಳಿ ಶ್ರ ಭೀಮವ್ವ 


ಭಾಗೀರಥೀಜನಕ ಭಯನಿವಾರಣ ನಿನ್ನ 
ಭಾಗಕ್ಕೆ ಬಂದು ನಾ ಬಿದ್ದೆ ನಾ ಬಿದ್ದೆ ನಿನ್ನ ಚಿತ್ತ 
ಕ್ಹಾ ಗ ಬಂದಂತೆ ಮಾಡಿನ್ನು 


ಫಾಲಲೋಚನಪ್ರಿಯನೆ ಪಾಲಾಬ್ದಿ ಶಯನ ನಿನ್ನ 

ಪಾಲಿಗೆ ಬಂದು ಪೊರೆಯೆಂದು ಪೊರೆಯೆಂದು ನಿನ ಕಮಲ 
ಕಾಲಿಗೆ ಫಾಲ ಇಡುವೆನು 

ಸ್ವರ್ಗ ಬೇಡುವುದಿಲ್ಲನುಗ್ರಹದಾಪೇಕ್ಷುಂಟು 

ಸುಜ್ಞಾ ನಿಗೊಡೆಯ ಸುರರ್ವಂದ್ಕ ಸುರರ್ವಂದ್ಯ ಯೆನ್ನ ಶಿರವ 
ಒಗ್ಗಿ ಸುವೆ ನಿನ್ನ ಚರಣಕ್ಕೆ 

ಭೂರಮಣ ನಿನ್ನ ಭೂದೇವಿ ಕದ್ದೊಯ್ದ ಬಂ. 
ಗಾರಲೋಚನನ ಮಡುಹಿದೆ ಮಡುಹಿ ನೀ ಅವನಲ್ಲಿ 
ಮಾಡಿದಿನ್ಹಾ ಗ ಕರುಣವ 


ಶ್ರೀರಮಣ ನಿನ್ನ ಸೀತೆಯ ಕದ್ದ ಚೋರನ್ನ 
ಮೂರು ಮ್ಯಾಲೇಳು ಶಿರವನು ಶಿರವ ಚೆಂಡಾಡಿ ದಯ 
ಸೂರೆ ಬಿಟ್ಟ್ಮ್ಮಾಗ್ಹೇಳವನಲ್ಲಿ 


ದುರ್ಗೆರಮಣನೆ ನಿನ್ನ ರುಕ್ಮಿಣಿಗೆ ಗಂಡನೆಂ. 

ದ್ವಿಗ್ಗಿಲೆ ಕುಳಿತ ಶಿಶುಪಾಲ ಶಿಶುಪಾಲನಹಂಕಾರ ಮರ್ದಿ. 
ಸಿದೆ ಒಂದು ಕ್ಷಣದಾಗೆ 

ಮೂರು ಜನ್ಮದಿ ನಿನ್ನ ಮುದ್ದು ಸತಿಯಳ 

“ದ್ರೋಹ ಮಾಡಿದ್ದ ಮೂಢ ಅಸುರರ ಅಸುರರನೆ 

ಕರೆದು ಮಹದ್ವಾರದಲ್ಲ್ಯಗೆ ನಿಲಿಸಿದೆ 


ಕನಕಕಶ್ಶಪ ಕುಂಭಕರ್ಣ ದಂತವಕ್ವ್ಯ 
ಎಣಿಕ್ಕಿಲ್ಲದಂಥ ಅಪರಾಧ ಅಪರಾಧ ಅವರಲ್ಲಿ 
ಎಣಿಸದಲೆ ತಪ್ಪು ಕ್ಷಮಿಸಿದೆ 


೮೦ 


೮೧ 


೮೨ 


೮೩ 


೪೮೪ 


೦೫% 


೮೬ 


87 


88 ಹಠಪನಹಳ್ಳಿ ಭೀಮವ್ವ 


ಗೋಹಸುತನಾಗಿ ಸಾಂದೀಪನ್ವ ಲ್ಲಬೆಗೆ pn 
ತಾಪವನು ಕಳೆದು ಸುತರನು ಸುತರ ತಂದಿಟ್ಟೆ ನಿಪ 
ನ್ನ್ನ ಪಾದಮೆಹಿಮೆಗೆಣೆಯೊಲ್ಲ 


ಮೆಡಿದ್ದೋದ ಮಕ್ಕಳನೆ ಕೊಡುವೆನೆಂದಾ 
ಪಾರ್ಥರೊಡಗೂಡಿ ನಿನ್ನ ಪುರದಿಂದ ತಂದು ದ್ವಿಜಗೆ 
ಸೆಡಗರದಿ ಕೊಟ್ಟೊ 3 ಸುತರನು 


ಆರು ಮಂದಿ ಸುತರ ತೋರಿ ದೇಪಕಿಗೆ 
ನೀನುಂಡ ಮೊಲೆ ಖುನುಣಿಸಿದೆ. ಉಣಿಸಿ ಅವರಿಗೆ 
ಮುಕ್ತಿ ಆನಂದ ಕೊಟ್ಟು ಕಳಿಸಿದೆ 


ಗೋಕುಲದೊಳೆಗ್ಗುಟ್ಟಿ ಆಕಳ್ಲಿಂಡನು ಕಾಯ್ದು 
ಗೋಪಾಲರೊಡನೆ ಕೊಳಲೂದಿ ಕೊಳೆಲೂದಿ 
ಬೆಣ್ಣೆ ಮೊಸರ ಕಳ ನೆಂದು ಹೆಸರಾದೆ 


ಬಂಡಿ ಚೂರ್ಣವ ಮಾಡಿ ಪುಂಡ ಶಕಟನ 

ಕೊಂದು ಹಿಂಡುದ್ದೆತ್ಮ್ತರ ಶಿರವನು ಶಿರವ ಚೆಂಡಾಡಿ ಭೂ... 
ಮಂಡಲದ ಭಾರನಿಳೇಹಿದ್ಕೊ 

ಬೆಟ್ಟದನ್ನವನುಂಡು ಬೆಟ್ಟಲಿ ಗಿರಿನೆತ್ತಿ 

ಶಕ್ರನ್ನ ಮದವೆ ಮುರಿದೆಯೊ ಮುರಿದು ಯಷಿಪತ್ಸಿಯದರು 
ಕೊಟ್ಟಿನ್ನ ಉಂಡು ಬಲಿತೆಯೊ 


ಬಾಲೇಯರಿಟ್ಟಂಥ ಸೀರೆ ಕುಪ್ಪಸ ಕದಶ್ಹ 
ಲೀಲಿಂದ ನೀನು ಮರನೇರಿ ಮರನೇರಿ ಅವೆಠ ಮಾನವ 
ಕಾಯ್ದು ಕೊಟ್ಟೊ 5° ಉಡುಗೊರೆ 


ಕಂಜಾಕ್ಷಿಯ ಮನೆಯಲಿ ಕೊಳಲೂದಿ ಮೋಹಿಸಂತ 
ಸಂಜೆಲಿ ಬಂದ ಸತಿಯರ ಸತಿಯರನೆ ನೋಡುಂತಲಿ 
ಅಂಜ್ಕೋಡಿಹೋದ್ಕೊ ಅಸುರಾರಿ 


೮೭ 


ರ್ಳ 


೯೧ 


೯೧ 


೯೩ 


೯೪ 


ಹರಪನಹಳ್ಳಿ ಭೀಮವ್ವ 


ವೃತ್ಕಾಸದಿಂದ್ವಸ್ತ್ರ ಇಟ್ಟು ಶೃಂಗಾರವಾಗಿ 
ಚಿತ್ತ ಚಂಚಲವಾಗಿ ಅವರೆಲ್ಲ ಅವರು ಬರುತಿರೆ ನೋಡಿ 
ಬಿಟ್ಟೋಡಿಹೋದ ಬಗೆಯೇನು 


ಅಡವೈಡವಿ ತಿರುವುತಲಿ ಗಿಡಗಿಡನೆ ಕೇಳುತಲಿ 
ನಡೆದು ಬಾಯಾರಿ ಬಳೆಲುತ ಬಳಲುತಲಿ ಬುದವರ 
ದೃಢಭಕ್ತಿ ನೋಡಿ ಬಲಿತೆಯೊ 


ಅಕ್ಕರದಿ ಅವರ ನಿನ್ನ ತೆಕ್ಕೆಯೊಳ್‌ ಬಿಗಿದಬ್ಬ ಬಾ... 
ಲಕ್ರೀಡೆನಾಡಿ ಜಲಜಾಕ್ಷ ಜಲಜಾಕ್ಷ ನೀನು ರಾ. 
ಸಕ್ರೀಡೆನಾಡಿ ಸುಖನೀಡಿ 

ಇಬ್ಬರಿಬ್ಬರ ನಡುವೆ ಒಬ್ಬ ಕೃಷ್ಣನು ಆಗಿ 

ನಿರ್ಭಯದಿ ಕುಣಿದ್ಕೊ ನೀಲಾಂಗ ನೀಲಾಂಗ ನಿನನೋಡಿ ಕ- 
ಣ್ಗ ಒಬ್ಬಿವಾಯಿತೊ ಸುರರಿಗೆ 

ಗಂಧ ಪರಿಮಳವು ಕೇಸರಿ ಕುಂಕುಮರಿಷಿಣವು 

ಕುಂದ ಕೇತಕಿಯು ಕಮಲವು ಕಮಲ ಮಲ್ಲಿಗೆ ತೆಪ್ಪ... 
ದಂದದಲಿ ತೇಲುತ್ತಿರಲಾಗ 


ಅಮರಾದಿ ಸುರರು ನಿನ್ನಾಟ ನೋಡ್ಕನಕ 
ಭೇರಿ ದುಂದುಮಿ ಬಡಿಸುತ ಬಡಿಸಿ ಮಂದಾಶ 
ಮಲ್ಲಿಗೆ ಕುಸುಮವೃಷ್ಟಿ ಕರೆದರು 


ಗೋಪೇರಲ್ಲಿದ್ದಿ 4 ರಹತಾಪವನು ಬಿಡಿಸಿ ನಿ... 
ನ್ನ್ನ ಪುರಕ್ಕವರ ಕರೆದೊಯ್ದೆ ಕೃಷ್ಣ ನಿ 

ನ್ನ ಪಾರ' ನನಗೆ ತಿಳಿಯದು 

ಸಾಧ್ಯವಲ್ಲವೊ ಭಾಳಸಾಧ್ಯ ನಿನ್ನುಪದೇಶ 

ಉದ್ದ ವಗೆ ಹ್ಯಾಗೆ ದೊರಕಿತೊ ದೊರಕಿತೊ ಆತನ- 
ಲ್ಲಿದ್ದ ಂಧ ಪುಣ್ಕಫಲವೆಷ್ಟೊ 


೯೫% 


೯೬ 


ಕ್‌ 


೯೯ 


೦ರ 


೧೦೨ 


90 ಹರಪನಹಳ್ಳಿ ಭೀಮವ್ವ 


ಅಹಿಶಾಯಿ ನಿನ್ನ ಆಂತ ಕರಣ ಪ್ರೇಮಗಳು 
ಸಕಲರಲ್ಲಿದ್ದು ಸಮನಾಗಿ ಸಮನಾಗಿ ಇರಲು 
ವೈಷಮ್ಮ ನೈರ್ಗುಣ್ಮ ನಿನಗುಂಟೆ 

ತಮತಮ್ಮ ಯೋಗ್ಯತೆಯ ವಿಣರದಲೆ ತಾಮಸರು 
ತಮಸಿಗ್ಹೋಗುವರೊ ಈ ನಿತ್ಯ ಈ ನಿತ್ಯ 
ಸಂಸಾರಿಗುಣಿಸುವಿಯೊ ಮಿಶ್ರಫಲವನು 


ಸತ್ವಾದಿ ಜೀವರನೆ ಹಸ್ತವಿಡಿದು ನೀನು 
ಹತ್ತಿಸುವೆ ನಿನ್ನ ಸೌಪಾನ ಸೌಪಾನವೇರಿಸಿ 
ಮುಕ್ತಿಮಂಟಪಕೆ ಕರೆದೊಯ್ವೆ 


ಪಕ್ಷಪಾತಗಳಿಲ್ಲ ಪಕ್ಷೀಂದ್ರವಾಹನನೆ ನಿನ 
ಕುಕ್ಷಿಲೀರೇಳು ಜಗವನು ಜಗವ ರಕ್ಷಿಸುವಂಥ 
ಸಾಕ್ಷಾತ ವಿಷ್ಣು ಸಲಹೆನ್ರ 

ಸನಕಾದಿದಂದ್ಕ ನಿನ್ನ ಮನಕೆ ಬಂದುದು ಮಾಡು 
ದಿನಕರಕೋಟಿಪ್ರಕಾಶ ಪ್ರಕಾಶ ಎನ್ನ ಕತ್ತಲ- 
ಜ್ಞಾನಾಂಧಕಾರ ಬಿಡಿಸಿನ್ನು 


ಎಷ್ಟೆಷ್ಟು ನಿನಗೆ ಬಾಯ್‌ಜಿಟ್ಟ್ಟೇಳಿಕೊಂಬೆ ಒಂ 
ದಿಷ್ಟು ಬ್ಯಾಸರದೆ ಕೇಳಿನ್ನು ಕೇಳುತಲಿ ನಾ ಬೇಡಿ 
ದಿಷ್ಟ ಫಲ ನೀಡಿಂದಿರೆಕಾಂತ 


ನಾವು ನವವಿಧ ಭಕ್ತಿಯಿಂದ ನಿನ್ನ ನಾಮ 
ದಾವಾಗ ಬಿಡದೆ ಸ್ತುತಿಸುತ ಸ್ತು ಕಿಸಿ ಕೊಂಡಾಡುತಿರೆ 
ದೇವಕೀ ಸುತ ತಾನೊಲಿವೋನು 


ಭಕ್ತರೋದ್ಧಾ ರನಿಂಬಂಧ ದಾರವ ಮಾಡಿ 


ವಹುಕ್ತಿದಾಯಕನ ಗುಣಗಳ ಗುಣಮಣಿಯ ಪೋಣಿಸಿ 
ಲಕ್ಷೆ ಬ ಪದಕ ನಡುಎಟ್ಟು 


೧೦೩ 


೧೦೪ 


೧೦೫ 


೧೦೬ 


೧೦೭ 


೧೧೦ 


ಹರಪನಹಳ್ಳಿ ಭೀಮವ್ವ 


ಸ್ತುತಿಮಣಿಮಾಲಿಕೆ ಕಟ್ಟಿ ಕೊರಳಿಗೆ ಹಾಕೆ ಶ್ರೀ... 
ಪತಿಯು ಭೀಮೇಶಕೃಷ್ಣನು ಕೃಷ್ಣ ತಾ ಒಲಿದು ಕಾ... 
ಮಿತಫಲವ ಕೊಡುವ ಕರುಣದಿ 


ok sk sk sk xk 


ಕಲ್ಲು ನಾಯೇನೋ ಕೈನಲ್ಯದಾಯೆಕನೆ 


ಕಲ್ಲು ನಾಯೇನೋ ಕೈವಲ್ಯದಾಯಕನೆ 
ಕಲ್ಲಂ ಕರುಣದಿಂದ್ಲೆಣ್ಣಾ ಗಿರಲುದ್ಧಾ ರ ಕೇಳೊ 


ಉಡಬಲ್ಲೆ ಉಣಬಲ್ಲೆ ಉತ್ತಮ ಸಂಗ ಬಿಡಬಲ್ಲೆ 
ನಡೆಯಬಲೆ ನೊ ದುರ್ಮಾರ್ಗದಿಂದ 
ಕಡುಕೋಪದಿಂದ ಕರಿಣ ಮಾತನಾಡಲು ಬಲ್ಲೆ 
ಕಡಲಶಯನನ್ನ ನಾಮ ನುಡಿಯಲೊಂದರಿಯೆನೊ 


ಕಾಮಕ್ರೋಧವ ಬಲ್ಲೆ ಮತ್ಸರ ಮದ ಲೋಭ 
ಮೋಹ ಬಲ್ಲೆನೊ ಬಾಂಧವ ಭವದಿ 
ಭೇದಬುದ್ಧಿಯ ಬಲ್ಲೆ ಆದಿಮೂರುತಿ ನಿನ್ನ 
ಪಾದದಿ ಭಕುತಿ ಪರಮಾದರೊಂದರಿಯೆನೊ 

ನಿಷ್ಕು ರಾಡುತ ಜನರ ನಿಂದಿಸುವುದು ಬಲ್ಲೆ 
ಕಷ್ಟದಾರಿದ್ದ ಒಲ್ಲೆನ್ನಬಲ್ಲೆ 

ದುಷ್ಟ ಅಲ್ಪರಿಗೆ ಬಾಯಾತೆರೆಯಬಲ್ಲೆ ಭೀಮೇಶ. 
ಕೃಷ್ಣ ನಿನದಯ ಬೇಡಿಕೊಂಬೋದೊಂದರಿಯೆನೊ 


ಶೇತೇ ೫% kk 


೧°0೧ 


91 


92 ಹರಪನಹಳ್ಳಿ ಭೀಮವ್ವ 
ಕಂಡು ಧನ್ಯನಾದೆ ನಂದ ತನಯನ 


ಕಂಡಾ ಧನ್ಯನಾದೆ ನಂದ ತನಯನ ಕಣ್ಣಾ ರ 

ಕಂಡು ಧನ್ಯನಾದೆ ನಂದ ತನಯನ 

ಕಂಡು ಧನ್ಮನಾದೆ ಧಣಿ ನಿವೆನ್ನ ವೆರಡು ಕೆಂಗಳೀಗ 

ತಿರುಗಿ ಪೋಗಲಾರೆ ತಿಮ್ಮ ಲಾಪುರೀಶ ದೊರೆಯ ಬಿಟ್ಟು ಪೆ 


ಸಾಲುದೀವಿಗೆ ಸಣ್ಣನಾಮ ಸರದ ಮಧ್ಯೆ ವೈಜಯಂತಿ 
ಸೂರ್ಯನಂತೆ ಹೊಳೆವ ಮುದ್ದು ಮುಖವು ಮಹಾದ್ವಾರದಲ್ಲಿ ೧ 


ಶಂಖಚಕ್ರ ಶ್ಮಾಮವರ್ಣ ಅಂಕಿತವುಳ್ಳ ನಾಮಗಳಿಂದ 
ಪಂಕಜಾಕ್ಷಿ ಪರಮಪುರುಷ ವೆಂಕಟನೆಂಜೊ ನಾಮಾಂಕಿತದವನ ವಿ 


ಆ ಮಹಾ ವೈಕುಂದದಲ್ಲಾ ವಾಸವಾದ ನಮ್ಮು ಕುಲು. 
ಸ್ವಾಮಿ ಎನಿಸಿಕೊಂಡ ಭೀಮೇಶಕ್ಸ್‌ಷ್ನನ ದಯದಿಂದೀಗ ಹಿ 


3% ೫ xk ತ್ತೇಜೇ 


ಕಂಡೆ ಕಂಡೆ ಸ್ವಾಮಿಯ ಕಂಡೆ 


ಕಂಡೆ ಕಂಡೆ ಸ್ವಾಮಿಯ ಕಂಡೆ 

ಕಂಡೆ ನಾ ಬ್ರಹ್ಮಾಂಡದೊಡೆಯನ 

ಪಾಂಡವರ ಪರಿಪಾಲಿಸುವನ ಪ್ರ. 

ಚಂಡ ಅಸುರರ ಶಿರವ ಚಕ್ರದಿ 

ಚೆಂಡನಾಡಿದ್ದ ಚೆಲುವ ಕೃಷ್ಣನ ಪ 


ಪಾದನಖದಿ ಭಾಗೀರಥ್ಯುದಿಸಿದಳು 

ಎರಿಂಚರು ನಾಭಿಕಮೆಲದಿ 

ಈರೇಳು ಲೋಕವನಿಟ್ಟ ಉದರದೊ... 

ಳಾದಿ ಮೂರುತಿ ಸಾರ್ವಬೌಮ ೧ 


ಹರಪನಹಳಿ ಭೀಮವ್ಪ 


ಎಳೆದುಳಸಿ ಶ್ರೀವತ್ಸ ಕೌಂಸ್ತುಭ ಅ... 
ರಳು ಮಲ್ಲಿಗೆ ಹಾರ ಪದಕವು ಕೊ- 
ರಳೊಳಗೆ ವೈಜಯಂತಿ ಮಾಲೆಯಂ. 
ತ್ಹೊಳೆವೊ ಮಾಣಿಕಾವೆರಣ ಭೂಷಿತ 


ಶೀಘ್ರದಲಿ ಜರೆಸುತನ ವಧೆ ಮಾ... 
ಡ್ಯಜ್ಞದಲಿ ಶಿಶುಪಾಲರಂತಕ 
ರುಕ್ಮೆಣೀಪತಿ ಧರ್ಮ ಭೀಮರಿಂ_ 
ದಗ್ರಪೂಜೆ ತಕ್ಕೊಂಡ ಕೃಷ್ಣನ 


ಕಂಕಣ ಕರದಲಿ ಶಂಖ ಚಕ್ರವು ಅರ... 
ವಿಂದ ರೇಖವು ತರಣದಲಿ 
ಪಂಕಜಾಕ್ಷನ ಮುಖದ ಕಾಂತಿಯು 
ಶಂಕೆಯಿಲ್ಲದೆ ಸೂಂ ೯ರಂದದಿ 


ಎಂಟು ಮಂದ ರಡೆಂಟು ಸಾವಿರ ಸತಿ... 
ರಿಂದ ದ್ವಾರಾವತಿಯನಾಳಿದ 

ಪತಿತಪಾವನ ಪಾರಿಜಾತವ ಸತಿಗೆ 

ತಂದ ಶ್ರೀಪತಿಯ ಪಾದವ 


ನಳಿನ ಮುಖಿ ದ್ರೌಪದಿಯು ಕರೆಯಲು 
ಸೆಳೆಯೆ ವಸ್ತ್ರ ಅಕ್ಷಯವ ಮಾಡಿಸಿ 
ಖಳರ ಮರ್ದನ ಕರುಣ ಸಾಗರೆಂ.- 
ದಿಳೆಯೊಳಗೆ ಹೆಸರಾದ ಕೃಷ್ಣ ನ 


ನಂಬಿದವರನು ಬಿಡದೆ ತಾನಿ-_ 
ದ್ವಿಂಬಿನಲಿ ಸ್ಥ ಳಕೊಟ್ಟು ಕರೆವನು 
ಸುಂದರಾಂಗ ತಾ ಸೋಮಕುಲದಲಿ 
ಬಂದುದಿಸಿದ ಭೀಮೇಶಕೃಷ್ಣ ನ 


ಆ1 


93 


04 ಹರಪನಹಳಿ i ಭೀಮವ್ವ 
ಕೊಳೆಲೂಜೋ ರೆಂಗಯ್ಯ 


ಕೊಳಲೂದೋ ರಂಗಯ್ಯ ರಂಗ ನೀ 
ಕಹೊಳಲೂದೋ ಕೃಷ್ಣ ಯ್ಕ 


ಕೊಳಲೂದೋ ಗೋವಳರೊಡಗೂಡಿ 
ಚೆಲುವ ಶ್ರೀವೇಣುಗೋಪಾಲ ಕೃಷ್ಣ ನೀ 


ಕಡಲೊಳಗಿದ್ದು ಬಂದ್ಹಡಗದಿಂದಲಿ 
ಕಡಗೋಲ ಪಿಡಿದ ಉಡುಪಿಯ ಕೃಷ್ಣ ನೀ 


ಎಂಟು ಮಂದ್ಮತಿವರ್ಯರು ನಿನ್ನ ಸೇವೆಗೆ 
ಬಂಟರಾಗಿಹರ್ವೆ ಎಂದ ಪತಿ ಕೃಷ್ಣ ನೀ 


ನಿಜಭಕ್ತರು ಕೈಬೀಸಿ ಕರೆಯಲು 
ರಜತ ಪೀರದ ಪುರವಾಸ ಕೃಷ್ಣ ನೀ 


ಸತ್ಯವಾದ ಜ್ಞಾ ನ ಪೂರ್ಣಾನಂದ... 
ತೀರ್ಥರ ಕರವಶವಾದ ಕೃಷ್ಣ ನೀ 


ಅಂದಿಗೆ ಕಿರುಗೆಜ್ಜೆ ಘಲ್ಲು ಫಲ್ಡೆನುತ ಕಾ... 
ಳಿಂಗನ್ಹೆಡೆಯಲಿ ಕುಣಿದಾಡೊ ಕೃಷ್ಣ ನೀ 


ದಾಸೆರ ಮನದಭಿಲಾಷೆ ಪೂರೈಸಿ ಭೀ. 
ಮೇಶಕೃೃಷ್ಣನೆ ದಯಮಾಡೊ ರಂಗ ನೀ 


ಸ xk ಜೇ ake ಸ 


ಹರಪನಹಳ್ಳಿ ಭೀಮವ್ವ 


ನಂದನಂದನೆ ಅರನಿಂದದಳಾಶ್ಷನೆ 


ನಂದನಂದನೆ ಅರವಿಂದದಳಾಕ್ಷನೆ 
ವಂದಿಸುವೆ ಪಾದಾರವಿಂದಗಳಿಗೀಗ 


& 


ಪೆದುಮನಾಭನೆ ನಿನ್ನ ಪಾದಭಕ.ತಿಯೊಳಿಟ್ಟು 

ಸುಜನ ಸಂಗತಿ ನೀಡೊ ಸುರವಂದ್ಯ ಹರಿಯೆ 

ಒದಗಿ ಬರುವೊ ಮೃತ್ಯು ಮೊದಲೆ ಅರಿಯದೆ ನಾ 

ಮದಡ ಬುದ್ಧಿಲಿ ನಿನ್ನ ಮರೆತು ಕಳೆವೆನೊ ಕಾಲ ೧ 


ಭೂತಳದೊಳು ಸಲಹೋ ದಾತರೆಲ್ಲಿಹರಿನ್ನು 
ಮಾತುಳಾಂತಕನೆ ಈ ಮಾತ ಪೇಳೆನಗೆ 

ಮಾತಾಪಿತರು ಮೊದಲ್ಲಿ ಇನ್ನನ್ಶರಿಲ್ಲ ಅ... 

ನಾಧನೆಂದೆನ್ನ ಕಯ್ಮ ಪ್ರೀತಿಂದೆ ಹಿಡಿ ಪ್ರಿಯ ೨ 


ವಾಸುಕೀಶಯನನ ವರವ ಪಡೆಯದೆ ನಾ 

ಮೋಸಹೋದೆನೊ ಈ ಸಂಸಾರದೊಳು ಸಿಲ್ಕಿ 

ಶ್ರೀಶ ನೀ ಸಲಹೊ ಭೀಮೇಶಕೃಷ್ಣನೆ ಎನ್ನ 

ಘಾಸಿ ಮಾಡದೆ ಹೃಷೀಕೇಶ ಕರುಣದಿಂದ ೩ಿ 


ನಾರಾಯಣ ನಾಮಾನಳಿ 


ನಾರಾಯಣ ನಿಮ್ಮ ನಾಮ ನಾಲಿಗೆಲಿರಲಿ ನಾರಾಯಣ 
ಘೋರಪಾತಕವೆಲ್ಲ ಹಾರಿಹೋಗುವುದಯ್ಮ ನಾರಾಯಣ ೧ 


95 


೨೮6 ಹರಪನಹಳ್ಳಿ ಭೀಮವ್ಜ್ಚ 


ಸಾರ್ಕವಾಗುವುದು ಶ್ರೀಹರಿಯ ಪುರ ಅವರಿಗೆ ನಾರಾಯಣ 
ಮಾರಜನಕನ ಮೊದಲೆ ಮರೆಯದಿರೊ ಮನವೆ ನಾರಾಯಣ ೨ 


ಎಷ್ಟೆಷ್ಟು ದುರಿತಗಳಂ ನಷ್ಟವಾಗಿ ಹೋಗುವುವು ನಾರಾಯಣ 
ಎಷ್ಟು ನಾಮವ ಬಿಡದೆ ನೆನೆಕಂಡ್ಕ ಮನವೆ ನಾರಾಯಣ ೩ 


ಅಂತ್ಯಜಸ್ತ್ರೀ ಕೂಡಿ ಭ್ರಾಂತನಾಗ್ಯ ಜಮಿಳನು ನಾರಾಯಣ 
ಕಂತಂನಯ್ಯನ ಮರೆತು ಕಾಲವನು ಕಳೆಯಲು ನಾರಾಯಣ ಖು 


ಅಂತ್ಮಕಾಲಕೆ ಹರಿಂ ಸ್ಮರಣೆ ಜಿಹ್ವೆಗೆ ಬರಲು ನಾರಾಯಣ ಲಕ್ಷಿ a 
ಕಾಂತ ಕರುಣಿಸಿ ಅವಗೆ ಕರೆದು ಮುಕ್ತಿಯ ಕೆಣಾಟ್ಟ ವಾಠಾಯಣ ೫ 


ಲಕ್ಕುವಾರಮಣನೆ ಸಕಲಗುಣಪರಿಪೂರ್ಣ ನಾರಾಂಗುಣ 
ಮುಖ್ಯ ನೀ ಎನ ಮನದಿ ಹೊಕ್ಕರ್ಲೊಗಳುವೆನಯ್ಮ ನಾರಾಯಣ ೬ 


ಘೋರ ವೇದವ ಕದ್ದು ನೀರೊಳಗಡಗಲು ನಾರಾಯಣ 
ಭೇದಿಸವನಕೊಂದು ವೇದವನು ತಂದಿಟ್ಟ ನಾರಾಯಣ ಕ್ತಿ 


ಶ್ರುತಿಯ ಸುತಗೆ ಕೊಟ್ಟೆ ಸ್ತುತ್ಕನಾಗಜನಿಂದ ನಾಠಾಂರಂಣ 
ಮಚ್ಛರೂಪವ ಧರಿಸಿದಚ್ಕುತಗೆ ಶರಣೆಂಬೆ ನಾರಾಯಣ ೮ 


ದೇವದ್ಮೆತ್ಕರು ಕೂಡಿ ಸಾಗರವ ಕಡೆಯಲು ನಾರಾಯಣ 
ಮೇರು ಮೆಂದರವೆ ಕಡೆಗೋಲು ವಾಸುಕಿ ಸುತ್ತೆನಾರಾಯಣ ೯ 


ಆಗ ಸುರರಸುರರಿಬ್ಭಾಗವಾಗಿ ನಿಂತು ನಾರಾಯಣ 
ಭಾಳ ತುಚ್ಛ ದಿ ಬಲಬಿಟ್ಟು ಬಾಯಿಂದಿಳೆಯೆು ನನರಾಯಣ ೧೦ 


ಉಸುರು ವಾಸುಕಿ ಬಿಡಲು ಅಸೆಂಕಜನ ಮುಡಿದ್ದೂ ಗೆ ಸಾರಾಯ 
ಕುಸಿದು ಹೋಗಲು ಗಿಠ ಕೂರ್ಪಾರೂಪಾದಿ ಸಾರಾಂಕಂಣ ದಾ 


ಹರಪನಹಳಿ ಶ್ರ ಭೀಮವ್ವ 
ಹುಟ್ಟಲು ಅಮೃತ ದೈತ್ಯರು ಕೊಂಡೋಡಲು ನಾರಾಯಣ 
ಸೃಷ್ಟಿ ಆದಿಕರ್ತ ಸ್ತ್ರ €ರೂಪವನು ಧರಿಸಿದಿ ನಾರಾಯಣ ೧೨ 


ಮುಂಚೆ ಮೋಹವ ಮಾಡಿ ವಂಚಿಸಿ ದೈತ್ಮರನೆ ನಾರಾಯಣ 
ಹಂಚಿ ಸುರರಿಗೆ ಅಮೃತಪಾನ ಮಾಡಿಸಿದ ಸ್ಕು ನಾರಾಯಣ ೧4 


ದಿತಿಯ ಸುತನು ಎಂದು ಪೃಧಿವಿಯನೆ ಸುತ್ತೊಯ್ಕೆ ನಾರಾಯಣ 
ಅತಿಬ್ಯಾಗದಿಂದ ರಸಾತಳ ಭೇದ ನಾರಾಯಣ ಗಿಳಿ 


ಕ್ರೂರ ಹಿರಣ್ಯಾಕ್ಷನ್ನ ಕೋರೆದಾಡೆಲಿ ಸೀಳಿ ನಾರಾಯಣ 
ಭಛೂಮಿಯನು ತಂದ್ಹರವಿ ಭುವನಾಧಿಪತಿ ವರಾಹ ನಾರಾಯಣ ೧೫ 


ಬ್ರಹ್ಮನಿಂದ್ವರ ಪಡೆದು ಹಮ್ಮಿಂದ ಕೊಬ್ಬ ಸುರ ನಾರಾಯಣ 
ದುರ್ಮೆತಿಯಿಂದ್ದರಿಯ ದೂಷಿಸುತಲಿದ್ದ ನಾರಾಯಣ ಡಿ 


ಮತಿಹೀನ ತನ ಸುತಗೆ ಮಯ ಹಿಡಿಸುವೆನೆಂದ ನಾರಾಯಣ 
ಪಾರ್ವತೀಪತಿ ನಾಮುವೆನು ಹಿತದಿಂದ ಬರೆಯೆಂದ ನಾರಾಯಣ ೧೭ 


ಹರಿ ಹರಿ ಹರಿಯೆಂದು ಬರೆ೩೨ಲಾ ಬಾಲಕ ನೋಡಿ ನಾರಾಯಣ 
ಉರಿಯ ಹೊಗಿನುವೆನೆಂದ ಉಗ್ರಕೋಪಗಳಿಂದ ನಾರಾಂುಣ ೧೮ 


ಮೆಟ್ಟಿ ಸಾಗೀಯಿಂದೆ ಬೆಟ್ಟದಿಂದಲಿ ಕೆಡೆವೆ ನಾರಾಯಣ 
ಕಟ್ಟಿ ಶರಧಿ ಲಲ್ಲ್ಲಾಕಿ ಎಷ್ಟು ಭಕ್ತನು ಬರಲು ನಾರಾಯಣ ೧೯ 


ಪ್ರಹ್ಲಾ ದ ನಿನ್ನೊಡೆಯ ಎಲ್ಲಾನೆ ತೋರೆನಗೆ ನಾರಾಯಣ 


ಮಲ್ಲಮರ್ದನ ಸ್ವಾಮಿ ಇದೇ ಸ್ಮ ಳವುಂಟಿ ನಾರಾಯಣ ೨೦ 
ಪೃಥ್ವಿ ಪರ್ವತದಲ್ಲಿ ಸಸ್ತೆದ್ದೀಪಗಳಲ್ಲಿ ನಾರಾಯಣ 
ಸುತ್ತೇಳು ಸಾಗರದಿ ವ್ಮಾಪ್ತನಾಗ್ಹರಿಯಿರುವ ನಾರಾಂಣ ೨೧ 


4 


97 


98 ಹರಪನಹಳ್ಳಿ ಭೀಮವ್ವ 


ಅಣುರೇಣು ತೃಣದಲ್ಲಿ ಇರುವ ಆಕಾಶದಲಿ ನಾರಾಯಣ 
ರವಿ ಸೋಮೆ ತಾರಾಮಂಡಲದಲ್ಲಿ ತಾನಿರುವ ನಾರಾಯಣ 


ಹದಿನಾಲ್ಕು ಲೋಕದಲಿ ಹರಿ ವಿಶ್ವವ್ಯಾಪಕನು ನಾರಾಯಣ 
ಸರ್ವದಿಕ್ಕುಗಳಲ್ಲಿ ಸನಿ )ಿ ಹಿತನಾಗಿರುವ ನಾರಾಯಣ 


ಆರಣಿಯೊಳಗಗ್ನಿ ಯಂದದಿ ಜನಕೆ ತೋರದಿರೆ ನಾರಾಯಣ 
ಜನನ ಮರಣಿಲ ಜಗಜನ್ಮಾದಿಕಾರಣಗೆ ನಾರಾಂಯಂಣ 


ನೀನರಿಯೆ ನಿನ್ನಲ್ಲೆ ಜೀವರಾಶಿಗಳಲ್ಲಿ ನಾರಾಯಣ 
ಈ ಜಗತ್ತಿಗೊಬ್ಬ ಇದ್ದಾನೆ ಎನ್ನೊಡೆಯ ನಾರಾಯಣ 


ಮಂದಭಾಗ ನೆಯೆನ್ನಮಾತು ನಿಜವೆಂದು ತಿಳಿ ನಾರಾಯಣ 
ಈ ಸ್ಥಂಭದಲ್ಲಿದ್ದಾನೆ ಮಂದರೋದ್ಧರ ಸ್ವಾಮಿ ನಾರಾಯಣ 


ಬಂದು ಭರದಿಂದಸುರ ಕಂಬ ಕಾಲಿಂದೊದೆಯೆ ನಾರಾಯಣ 
ತುಂಬಿತಾ ಘನಘೋಷದಿಂದ ಘಡಿಘಡಿಸುತಲಿ ನಾರಾಯಣ 


ಸಿಡಿಲು ಗರ್ಜಿಸಿದಂತೆ ಖಡಿಖಡಿ ಕೋಪದಲಿ ನಾರಾಯಣ 
ಕಿಡಿಗಳ್ಹಾರುತ ಕಂಬವೊಡೆದು ರೋಷದಿ ಬಂದ ನಾರಾಯಣ 


ಖಳನ ಸೆಳದಪ್ಪಳಿಸಿ ದುರುಳನುದರವ ಬಗೆದು ನಾರಾಯಣ 
ಕರುಳ ವನಮಾಲೆ ತನ ಕೊರಳಲ್ಲಿ ಧರಿಸಿದ ನಾರಾಯಣ 


ತಲ್ಲಣಿಸಿ ಸುರರಾಗ ಮಲ್ಲಿಗೆಮಳೆ ಕರೆಯೆ ನಾರಾಯಣ 
ಪ್ರಹ್ಲಾದಸಹಿತ ಶ್ರೀದೇವಿ ಮುಂದಕೆ ಬರಲು ನಾರಾಯಣ 


ಕರದಿ ಕಂಗಳ ಮುಚ್ಚಿ ಸಿರಿಯ ತೋಳಿಂದಪ್ಪಿ ನಾರಾಯಣ 
ತೊಡೆಯನೇರಿಸಿ ತನ್ನ ತರುಣಿಗಭಯವನಿಟ್ಟ ನಾರಾಯಣ 


ಸ್ತೋತ್ರವನು ಮಾಡಲಜ ಬಿಟ್ಟುಗ್ರಕೋಪವನು ನಾರಾಯಣ 


ಕೊಟ್ಟ ಪ್ರಹ್ಲಾದಗ್ಹರಗಳ ಲಕ್ಷಿ ನರಸಿಂಹ ನಾರಾಯಣ 


೨೩ 


೨೫೪ 


೨೫ 


ಪಿಕ 


೨೮ 


ಕ್‌ 


೩೦ 


೩೧ 


ರಪನೆಹಳಿ | ಭೀಮವ್ವ 
ಸ್ವರ್ಗಾಧಿಪ ಪತ್ಮ ಕೆ ಯೋಗ್ಕ ನಲ್ಲದೆ ಅಸುರ ನಾರಾಯಣ 
ಅಜ್ಜಾ ನದಿಂದ ತಾ ಯಜ್ಞ ಮಾಡುತಲಿರಲು ನಾರಾಯಣ ೩೩ 


ಅದಿತಿಯಲ್ಲವತರಿಸೆ ಅತಿಬ್ಯಾ ಗ ಕಶ್ಯ ಪರು ನಾರಾಯಣ 
ಸುತಗೆ ಉಪನಯನ ಭಾಳ್ವಿ ಬ ಮಾಡಲು ನಾರಾಯಣ ೩೪ 


ಯಜ್ಞೊ ೇೀಪವೀತ ಕೈಪು ಕೃಷ್ಣಾ ೦ಜಿನ ಧರಿಸಿ ನಾರಾಂಣ 
ಶ್ರೀಘ್ರದಿಂದ ವಟು ವಾಮೆನ್ಮಜ್ಞಶಾಲೆಗೆ ಬರಲು ನಾರಾಯಣ ೩೫ 


ಬಲಿಯ ಜ್ಞದಿ ಬಂದು ಭಾಳೆ ಪೂಜಿತನಾಗಿ ನಾರಾಯಣ 
ಛಲವಿಟ್ಟು ಮನದೊಳಗೆ ಬಲಿಯ ಯಾಚನೆ ಮಾಡೆ ನಾರಾಯಣ ೩೬ 


ನಾ ಕೆಣಡುವೆ ಬೇಡು ಬೇಕಾದಷ್ಟು ಅರ್ಧವನು ನಾರಾಯಣ 
ಸಾಕಾಗದೇನಯ್ಮ ಸಲ್ಪ ಧನದಾಸ್ಕೆನಗೆ ನಾರಾಯಣ ೩೭ 


ದೃಢಮನಸಿನಲಿ ಭೂಮಿ ಕೊಡು ಮೂರು ಪಾದವನು ನಾರಾಯಣ 
ಕೊಡುವೆನೆಂದಾಕ್ಷಣದಿ ಎರಡು ಚರಣವ ತೊಳೆದ ನಾರಾಯಣ ೩೮ 


ಒಂದು ಪಾದದಲಿ ಭೂಮಂಡಲವ ವ್ಯಾಪಿಸಿ ನಾರಾಯಣ 
ಬಂದಿತಿನ್ನೊಂದು ಬ್ರಹ್ಮಾಂಡ ಮುಟ್ಟಲು ಪಾದ ನಾರಾಯಣ ೩೯ 


ಕಂಡು ಕಮವಎಜನು ಕಮಂಡಲೋದಕದಿ ತೊಳೆಯೆ ನಾರಾಯಣ 
ಉಂಗುಷ ಸೈ ನಖದಿ ಉತ್ಪನ್ನಳಾದಳು ಗಂಗೆ ನಾರಾಯಣ ೪೦ 


ರಕ್ಕಸಾಂತಕನು ತ್ರಿವಿಕ್ರಸು ರೂಪಾಗಿ ನಾರಾಯಣ 
ಆಕ್ರಮಿಸಿಕೊಂಡ ಹದಿನಾಲ್ಕು ಲೋಕವ ಸ್ವಾಮಿ ನಾರಾಗಬಂಣ ೪೧ 


ಕೊಟ್ಟ ವಚನವ ತಪ್ಪಿ ಭ್ರಷ್ಟ ನಾಗದೆ ಭೂಮಿ ನಾರಾಯಣ 
ಕೊಟಿ ಕರಿನ್ನೀಪಾದಯಿಟ್ಟುಬಿಡುವೇನೆಂದ ನಾರಾ” ಎ೧ ೪೨ 


ಕಟ್ಟೆ ಪಾಶದಲಿ ಕಂಗೆಟ್ಟಾ ಗ ಬಲಿರಾಯ ನಾರಾಯಣ 
ಕಟ್ಟ ನೆನ್ನ ದಲೆ ಮನಮುಟ್ಟಿ ಸೆ ಸ್ತೋತ್ರವ ಮಾಡೆ ನಾರಾಯಣ ೪3 


9 


100 ಹರಪನಹಳ್ಳಿ ಭೀಮವ್ವ 


ದುಷ್ಟಜನ ಮರ್ದಕನು ಸೃಷ್ಟಿಸ್ಥಿ ತಲಯ ಕರ್ತ್ಫೃ ನಾರಾಯಣ 


ಸೃಷ್ಠಿ ಶಗೊಡೆಯಗೆ ದಾನಕೊಟ್ಟರೆಂಬುವರುಂಟೆ ನಾರಾಯಣ 


ಬಂಧನ ಬಿಡಿಸಿ ಬಲಿರಾಯಗ್ವರಗಳ ಕೊಟ್ಟು ನಾರಾಯಣ 
ಇಂದ್ರನಿಗೆ ಒಲಿದ ಉಪೆ.೦ದ್ರಗೆ ಶರಣೆಂಬೆ ನಾರಾಯಣ 


ಜಾಮದಗ್ನಿ ಯಲಿ ಜಾತನಾಗಲು ಸ್ವಾಮಿ ನಾರಾಯಣ 
ತಾತನ್ವಚನವ ಕೇಳಿ ಮಾತೆ ಶಿರವನು ತರಿದ ನಾರಾಯಣಂ 


ಕ್ಷತ್ರ ನೀ ಕ್ಷತ್ರಿ ೨ರ ಲಕ್ಷಿಲ್ಲದಲೆ ಮಾಡಿ ನಾರಾಯಣ 

ಕೊಟ್ಟೆ ದ್ವಿಜರಿಗೆ ದಾನ ಮತ್ತೆ ತಪವನಾಜರಿಸೆ ನಾರಾಯಣ 
ದಶರಧನಲ್ಲುಟ್ಟಿ ಕ ಖಯಷಿಗಳ್ಕಾಗವ ಕಾಯ್ದ ನಾರಾಯಣ 
ಖಷಿಸತಿಯನುದ್ಧ ರಿಸಿ ಮಿಧಿಲಾಪಟ್ಟ ಸ್ರಣಕ್ಕ್ಯ್ಯೋಗೆ ನಾರಾಯಣ 


ಶಿವನ ಬ್ಹಿನು ಮುರಿದು ಸೀತೆಯಿಂದ್ಹೊಡಗೂಡಿ ನಾರಾಯಣ 
ಮಾತೆ ನುಡಿ ಕೇಳಿ ಮಾರಾಯ ವನವನು ಚರಿಸೆ ನಾರಾಯಣ 


ಕಟ್ಟಿ ಸೇತುವೆ ಕೊಂದು ದುಷ ಕೈ ರಾವಣನನ್ನು ನಾರಾಯಣ 
ಪಟ್ಟಣಕೆ ಬಂದ ಪಟ್ಟಾಭಿರಾಮ ಶರಣೆಂಬೆ ನಾರಾಯಣ 


ವಸುದೇವನಲ್ಲುಟ್ಟೆ ವಸುಧೆಭಾರವನಿಳುಹಿ ನಾರಾಯಣ 
ಅಸುರ ಮರ್ದನನತ್ತೆಮಕ್ಕಳಿಗೆ ಸಖನಾದ ನಾರಾಯಣ 


ಅಷ್ಟದಿಕ್ಸಾಲಕರ ಸಹಿತಮರೇಂದ್ರನ ಗೆದ್ದು ನಾರಾಯಣ 
ವೃಕ್ಷ ಹರಣವ ಮಾಡಿ ಸತ್ಮಭಾಮೆರಿಗಿಟ್ಟ ನಾರಾಯಣ 


ಸೋಳ ಸಾವಿರ ಸ್ತ್ರ €ಯರಾಳೆ ದ್ವಾರಕೆಯಲಿ ನಾರಾಯಣ 
ದ ವಿರುಕ್ಕೀಣಿಗೊಲಿದ ದೇವಕ್ಕಿಸುತ ಕೃಷ್ಣ ನಾರಾಯಣಂ 


ಬೌದ್ಧ ರೂಪದಿ ಬಂದು ಬತ್ತಲೆ ಸತಿಯರನೆ ನಾರಾಯಣ 
ಬುದ್ಧಿ ಮೋಹಕ ಮಾಡಿ ಗೆದ್ದ ತ್ರಿ ಪುರವನ್ನು ನಾರಾಯಣ 


ಲಲ 


೪೫ 


೪೭ 


ರ್ಶ 


೫೦ 


೫೧ 


೫೨ 


೫೩. 


೫೪ 


ಹರಪನಹಳ್ಳಿ ಭೀಮವ್ವ 


ಚೆಲುವ ಅಶ್ವವನೇರಿ ಕಲಿಯ ಸಂಹರ ಮಾಡಿ ನಾರಾಯಣ 
ಕಲಹಪ್ಪಿಯನೆ ನಿನ್ನ ಕಾಲಿಗೆರಗುವೆನಯ್ಯ ನಾರಾಯಣ 


ನಿನ್ನಲ್ಲೆ ಮನವಿಡಿಸಿ ಅನ್ಯ ವಿಷಯವ ಬಿಡಿಸಿ ನಾರಾಂಗಣ 
ಎನ್ನ ಸಲಹುವೋ ಭಾರ ನಿನ್ನದಲ್ಲವೆ ಸ್ವಾಮಿ ನಾರಾಯಣ 


ಸಾಸಿರಮುಖ ಶೇಷನಲ್ಲಿ ಶಯನವ ಮಾಡೆ ನಾರಾಯಣ 
ಭೀಮೇಶಕೃಷ್ಣನ ಬಿಡದೆ ನೆನೆಕೆಂಡ್ಕ ಮನವೆ ನಾರಾಯಣ 


ಜೇಜ್ಜೇ ತೇಜ kk 


ನಾರಾಯಣ ಎನ್ನಿರೋ 


ನಾರಾಯಣ ಎನ್ನಿರೊ ನಾರಾಂಗಣ ಎನ್ನಿ 
ನಾರದ ಪಿ ್ರ್ರಯನಿಗೆ ನಂದನ ಸುತ ಮುಕುಂದ ಮುರಾರಿಗೆ 


ಕೆಟ್ಟ ಅಜಮಿಳೆನ ಬಂದು ಕಟ್ಟಲ್ಕಮೆ ಪಾಶದಿ ತಾ ಕಂ 
ಗೆಟ್ಟು ಹರಿನಾಮವ ಕರೆಯೆ ಕೊಟ್ಟ ರನ್ನ ಪಟ್ಟಣ ಪದದಿ 


ಕಾಲ ಕಾಲಕೆ ಗೋಪಾಲನ ನೆನೆಯದೆ ಬಿಟ್ಟು 
ಕಾಲಕಳೆಯಲು ಯಮಜಟರು ಕರೆದು ಬಾಧಿಸದೆ ಬಿಡರು 
ಸ್ನಾನ ಜಪ ತಪವ್ಯಾಕೆ ಮೌನ ಮಂತ್ರವ ಬಿಟ್ಟು 
ದಾನವಾಂತಕ ಕೃಷ್ಣನ್ನ ಧ್ಯಾನದೊಳಿಟ್ಟರಗಳಿಗೆ 
ಲೆಕ್ಕವಿಲ್ಲದ ದೇಶ ತುಖ್ಯ ತಿರುಗಿದರಿಂದೆ 

ದುಃಖಿವಲ್ಲದೆ ಜ್ಞಾನ ಮುಕ್ತಿ ದೊರಕುವುದೇನು 

ಬಿಟ್ಟು ವಿಷಯವ ಭೀಮೇಶಕೃಷ್ಣನಲ್ಲಿಟ್ಟು ಧ್ಯಾನ 
ಹತ್ತು ಹರಿಪುರ ಸೋಪಾನ ರಕ್ಷಿಸುವೆ ಖಗವಾಹನ 


101 


೫೫ 


0೬ 


೫೭ 


ಳು 


102 ಹರಪನಹಳಿ ಶ್ರ ಭೀಮುವ್ಟ 


ಉಗಾಭೋಗಾ 
ನಿಗಮಗೋಜಚರ ಸ್ವಾಮಿ ನಿಂತ ನೋಡುತ ಎನ್ನ 
ನಿಗಮಚೋರದನ ಕೊಂದ ವೀದಜಾಕ್ಷನೆ ಕೃಷ್ಣ 


ನಗವ ಧರಿಸಿದ ಸಾಗದವ ಕಡೆದು ಬಂದ 

ಜಗವ ಮೋಹಿಸುವೆಂಧ ಖಗವಾಹನನೆ ಕೃಷ್ಣ 
ಉರುಟು ನೇತ ಶವ ಕೊಂದು ಪುಣ್ಮಃ;ಭಉಾಖಿಂಯ ತಂದ 
ಕಿರೀಟಸಾರಧಿ ಕೃಷ್ಣೆಗೊಲಿದೋದ್ಹಾ ರಕ ಕೃಷ್ಣ 
ಕನಕಕಶ್ಶಪನ ತಾ ಕೊಂದು ಕರುಳ ಮಾಲೆ ಧರಿಸಿ 
ದಾನವೆಶತ್ರು ಎನಿಸಿದ್ದಾತನೆ ಕೃಷ್ಣ 

ಹೆಜ್ಜೆ ತ್ರಯೆವ ಬೇಡಿ ಮೂರ್ಜಗ ವ್ಯಾ ಪಿಸಿಕೆಳಾಂಡಾ.- 
ವಜ್ರ ಪಾಣಿಗೆ ಒಲಿದ ನಿರ್ಜರೇಶನೆ ಕೃಷ್ಣ 


ದಿನಕರ್ವಂಶದಿ ಪುಟ್ಟಿ ಜನಕಾತ್ಮಜಳೆ ಕೊಡಿ 
ವನದೊಳಾಡುತ ಕಪಿಸೇವಾನಾಯಂಕ ಕೃಷ್ಣ 


ಒದಳನೆಳೆದು ಪೋಗಿ ವಿಮಳಾರ್ಜುನರ ಕಿತ್ತು 
ಆಕಳ ಕಾಯ್ದು ಕರಡಿಗೆ ಅಳಿಯಾದಾತನೆ ಕೃಷ್ಣ 
ಇಷ್ಟದಾಯಕನೆ ಉತ ಷ್ಟ ಜ್ಞಾ ನಾನಂದ 
ಉಟ್ಟ ವಸ್ತ್ರವ ತೊರೆದುಬಿಟ್ಟಿದ್ದಾತನೆ ಕೃಷ್ಣ 
ಕಾಮುಥೇಮವ ಕದ್ದು ಜಭೂವಿಂಪಾಲರ ಗೆದ್ದು 
ತಾ ಮಹಾ ತಪಸಿಲಿದ ಮೆಹಾತ್ಸನೆ ಕಷ 

=e ಈ ಲ೧ಣ 
ಕುಜನ ಕಲಿಗಳನ್ನೆ ಲ್ಲ ವಧೆಯ ಮಾಡುತಲಿದ್ದ 
ಸುಜನರಕ್ಷಕ ನಮ್ಮ ಸಲಹೊ ಭೀಮೇಶಕ್ಟೃಷ್ಣ 


x ಷ್ಟ ಷ್ಯೇ 3 ತೇ 


ಹರಪನಹಳ್ಳಿ ಭೀಮವ್ವ 


ಪಂಡರಪುರವಾಸ ಪಾಲಿಸೋ ಶ್ರೀಶ 
ಪಂಢರಪುರವಾಸ ಪಾಲಿಸೊ ಶ್ರೀಶ 


ಶ್ರೇಷ್ಠ ಭಕ್ತನು ಕೊಟ್ಟ ಇಟ್ಟಿಕಲ್ಲಿನ ಮ್ಯಾಲೆ 
ಗಟ್ಯಾಗಿ ನಿಂತಿದ್ದ ವಿರೋಬ ದಯಮಾಡೊ 


ಪಾಂಡುರಾಯನ ಸುತ ಗಾಂಡೀವರ್ಜುನ ದೂತ 
ಬಂಡಿ ನಡೆಸಿದಾತ ಪುಂಡರೀಕ್ವ ರದನೀತ 


ಮುಕುತಿದಾಯಕ ಮುದ್ದು ರುಕುಮಿಯ ರಮಣನೆ 
ಭಕುತವತ್ಸಲಯೆನಗೆ ಸಕಲಾಭೀಷ್ಟವ ನೀಡೊ 


ಬುಕ್ಕ್ವಿಟ್ಟಿ ತುಳಸಿಮಾಲೆ ಕಟ್ಟಿ ಕೆಣರಳಿಗೆ ಹಾಕಿ 
ಅಬ್ಬಿಕೊಂಡರೆ ಸಾರೂಪ್ಯ ಕೊಡುವೆ ದಾತ 


ಲೋಕಲೋಕದೊಳಗಿದ್ದಾನೇಕ ಜೀವರನೆಲ್ಲ 
ಸಾಕಿ ಸಾಕಾಯ್ತೆ ಕರವೇಕೆ ಟೊಂಕದಲ್ಲಿಟ್ಟಿ 


ಸೃಷ್ಟಿಸ್ಥಿ ತಿಯು ಜನಸಂರಕ್ಷಣೆ ಮಾಡಿ ನಿನ್ನ 
ರಟ್ಟೆ ಸೋತವೆ ಟೊಂಕಕಿಟ್ಟು ಕಯ್ಯನು ನಿಂತೆ 


ಕಂಬದೊಳಗೆ ನಿಂತ ಪ್ರರಂದರದಾಸರು 
ಐಂದನೆ ಮಾಡೆ ಇವರೆ ನಾರಂದರೆಂದು ನಾ ತಿಳೆದೆ 


ರುಕ್ಮಿಣಿ ಸತ್ಯಭಾಮೆ ರಾಧೆ ಲಕ್ಷುಮಿಯೇರ 
ಹತ್ತಿಲೆ ನಿಂತ ನಮ್ಮಪ್ಪ ವೆಂಕಟರಮಣ 


ಭೀಮರಥಿಯ ಸ್ನಾನ ಸ್ವಾಮಿ ನಿಮ್ಮ ದರುಶನ 
ಭೀಮೇಶಕೃಷ್ಣ ನ ಧ್ಮಾನಮಾಡುವೋದ್ದೆ _ಕುಂರಸ್ಥಾನ 


xk xk ಜ್ಛೇ ak 


೬ 


103 


104 ಹರಪನಹಳ್ಳಿ ಭೀಮಪ್ಪ 


ನರಸತಿ ನಾರಾಯಣ ಕೆರೆಪುರನಾಸ 


ನರಸಖ ನಾರಾಂಣಕೆರೆಪ್ರುರ ವಾಸ 
ಕರದಿ ಪಿಡಿದು ಎನ್ನ ಕರಿ ಕಮಲೇಶ 


ಗರುಡಾರೂಢನು ಗಜವರದ ವೈಕುಂಠ 
ಕೊಡುವ ಪಾಲಿಸಿ ಪಾಂಡವರ ಮನೆ ಭಂಟ 


ಪಕ್ಷಿವಾಹನ ರಾಕ್ಷಸಾರಿ ರಾವಣನ 
ಶಿಕ್ಷಿಸಿ ವಿಭೀಷಣನ ರಕ್ಷಿಸಿದ ರಾಮ 


ಎನುತೆಸುತನ ಏರಿ ಘನತರುತ್ತ್ಸವದಿ 
ಸವರಿದಿ ಸುರವಂದ್ಕ ಸುಜನಕ್ಕಾನಂದ 


ಹಕ್ಕಿಯ ಪಕ್ಕದಲ್ಲ ರ್ಕಕೋಟಿತೇಜ ಜಾ... 
ನಕ್ಕಿ ಸಹಿತಯೋಧ್ಯನಾಳುವ ರಾಮ 


ನಗಧರ ಖಗನ್ಹೆಗಲೇರಿ ಉಲ್ಲಾಸ 
ನಗುವ ಭೀಮೇಶಕೃಷ್ಣ ಬರುವ ಜಗದೀಶ 


ok a kk 
5% sk 


ಬ್ಯಾಗೆ ಬರುವೇನೆಂದು ಸಾಗಿ ಮಧುರೆಗೆ ಹೋದ 


ಬ್ಮಾಗೆ ಬರುವೇನೆಂದು ಸಾಗಿ ಮಧುರೆಗೆ ಹೋದ 
ಹ್ಮಾಗೆ ಮಾಡುವೊಣುದ್ದ ವೆ 
ಭಾಗವತಪ್ರಿಯಗಿನ್ನು ಬಾಗಿ ನಮಿಸುತ ನಾವು 
ಹೋಗಬ್ಮಾಡೆಂತೆಂದೆವೊ ಉದ್ದ ವ 


ಟಿ 


[ah 


ಜು ಬು 105 


ಗೋಕುಲವಾಸ ಬಿಟ್ಟಾ ಕೆ ತೆರಳಿದ ಸ್ವಾಮಿ 

ಈ ಕಾಯವನು ತಿಳುಹಿಸೊ 

ಶ್ರೀಕರ ಕಮಲಾರ್ಚಿತ ಚರಣಧ್ವಜವಜ್ರ 

ರೇಖಪಾದವ ಚಲಿಸಿದ 

ಪಾಕಶಾಸನಪ್ರಿಯನು ಪರಮೆ ನಿರ್ದಯ ಮಾಡಿ 
ವ್ಮಾಕುಲರಾಗಿದ್ದೆವೊ ಉದ್ದ ವ ೧ 


ಯಂತ್ರಮಾಯದಲಿ ಶ್ರೀಕಾಂತನೊಲಿಸುವುದಕ್ಕೆ 

ಮಂತ್ರವನು ಮಾಡರಿಯೆವೊ 

ಅಂತರಂಗದಲಿ ಅನಂತಗುಣಸ್ತುತಿಸಲೇ... 

ಕಾಂತ ಭಕ್ತರಲ್ಲವೊ 

ನಿಂತು ನಿತ್ಮಾನಂದಮೂರ್ತಿಯ ನೋಡದಲೆ 

ಭ್ರಾಂತರಾಗಿ ಪೋದೆವಲ್ಲೊ ಉದ್ಧವ ೨ 


ಅತಿಕ್ರೂರನೆನಿಸುವಕ್ರೂರ ಬಂದು ನಮಗ. 

ಹಿತಮಾಡಿ ಪೋದನಲ್ಲೇ 

ಮತಿಹೀನರಾಗ್ದರಿಯ ರಥವ ನಿಲಿಸದಲೆ ಮುಂ... 

ಡೆತನವರಿಯದೆ ನಿಂತೆವೊ 

ಪೃಥಿವಿ ಒಳಗಿಂಧ ಗೋಪಿಕಾಸ್ತ್ರೀಯರೆಂದು ಭಾಳಪ... 
ಕೀರ್ತಿಗೊಳಗಾದೆವೋ ಉದ್ಧ ವೆ ೩ 


ಸಕ್ಕರೆಯಂಧ ಸವಿಮಾತನಾಡುತ ನಮಗೆ 

ದಕ್ಕಿದಕ್ಕದಲ್ಲೋದನೆೊ 

ಮತ್ತೇನು ಪೇಳೋಣ ಮಂದಘಾಗ್ಯರು ಹರಿಯ 
ದಕ್ಕಿಸಿಕೊಳ್ಳದ್ದೋದೆವೊ 

ಸಿಕ್ಕರೆ ಧನವು ಶತಸಾವಿರ ಕೊಪ್ಪರಿಗೆ ಅಷ್ಟ... 

ಧಿಕ ಸುಖವಾದೀತೋ ಉದ್ಭವ ಲ 


106 ಹರಪನಹಳ್ಳಿ ಭೀಮವ್ವ 


ಮಡದಿಯರು ಕೇಳಿಗೆ ಮಧುರಾಪಟ್ಟಣದಂಧ 
ಚೆದುರೆಯರು ನಾವಲ್ಲವೊ 

ಮದನನಾಟಕೆ ಮದಗಜಗಮನೇರಿಗಿನ್ನು 
ಮುದದಿ ಮರುಳಾಗಿಪ್ಪನೊ 

ವಿಧಿ ಬರೆದನೇನೆಂದರೀ ನಮ್ಮ ಪಣೆಯಲ್ಲಿ 
ಪದುಮಾಕ್ಷನಗಲಂವಂತೆ ಉದ್ಧವ 


ಮಲ್ಲರನೆ ಮಡುಹಿದ್ದ ಮಾವನ್ವೆ ಮರಿಯು ನಮ್ಮ 
ಕೆಣಲ್ಲಿ ಪೋದಂತಾಯಿಂತೊ 

ಸಲ್ಲ ನಡತೆಯ ಸೊಟ್ಟಕುಬ್ಬೆಗೆ ಕಡೆಯು ನಾ- 
ವಲ್ಲವೆಂದವಗೆ ಪೇಳೊ 

ನಿಲ್ಲದ್ಹೋಗ್ದಿಂದಕೆ ಸುಳ್ಳಲ್ಲೊಂದು ಬೆರೆಸದಲೆ 
ಎಲ್ಲ ವಾರ್ತೆಗಳ ಹೇಳೊ ಉದ್ಧವ 


ಕಲ್ಲಾಗದೀವಿಧಿಯ ಕಾಮನಪಿತನಗಲಿ 

ಸೊಲ್ಲು ಸೊಲ್ಲಿಗೆ ಬಳಲ್ದೆವೊ 

ಮಲ್ಲಿಗ್ನೊಣಗಿದ ದಾರದಂತೆ ಗೋವ್ರಜಮೂಲೆ... 
ಯಲ್ಲಿ ನಾವಿರಲಾರೆವೊ 

ಎಲ್ಲಿ ಬಂದೊದಗಿತೀ ಬಿಲ್ಲಬ್ಬನಮಗೆ ಭೀ... 
ಮೇಶಕೃಷ್ಣನ ತೋರಿಸೊ ಉದ್ಧವ 


ತೇ ಡೇ ಜೇ ಜೇ ತೇಜ 


ಭಕ್ತವತ್ಸಲ ಭಯನಿವಾರಣ 


ಭಕ್ತವತ್ಸಲ ಭಯನಿವಾರಣ ಭಾಗವತರ ಪ್ರಿಯ 
ನಿತ್ಯತ್ಛಪ್ತನೆ ನೀರಜನಯನ 


ಸತ್ಮಭಾಮೆಪಕಿ ಸರಸಿಜವದನ 


ಹರಪನಹಳ್ಳಿ ನಿ ಭೀಮವ್ನ 


ಮಂಗಳ ಚರಣದಿ ಗಂಗೆಯ ಪಡೆದ ಭು- 


ಜಂಗನ ತುಳಿದ ಪದಾಂಬುಜಕೆ ನಮೊ 


ವಿನತೆಸುತನ ಹೆಗಲು ಫಘಮಿಕಿಲಿಂದೇರಿಪ 
ಕಣಕಾಲಂದಿಗೆಮಣಕಾಲಿಗೆ ನವೊ 


ಉಟ್ಟ ಪೀತಾಂಬರ ಕಟ್ಟಿದ ಉಡಿದಾ... 
ರಿಟ. ತ್ರಿಜಗ ಊರೊ ಟೆ.ಗೆ ನವೊ 
ಬ ಸ್‌) 2 ಬ 


ನಾಲ್ಕುಮುಖದ ಅಜನಂದನರುದಿಸಿದ 
ನಾರಾಸೂಣ ನಾಭಿಕಮಲಕ್ಕೆ ನಮೊ 


ಕರ್ಣಕುಂಡಲವು ಕಪೋಲದ್ದೊಳೆಯುತ 
ಸಣ್ಣ ನಾಮದರವಿಂದನೇತ್ರಕೆ ನವೊ 


ಗಿರಿಯೆತ್ತಿದ ಕಿರುಬೆರಳ ಹೊನ್ನುಂಗುರ 
ವರ ಶಂಖಚಕ್ರ್ರದ ಕರಕಮಲಕೆ ನವೆಣಾ 


ನಾಸಿಕ ಚೆಲುವ ಪ್ರಕಾಶ ಕಿರೀಟ ಭೀ... 
ಮೇಶಕೃಷ್ಣನ ಮುಖಪದ್ಮಕೆ ನವೆ 


ak 4 9k 


ಯಾರ ಕಂದನಮ್ಮ 


ಯಾರ ಕಂದನಮ್ಮ ಕೇರಿಗೆ ಬಂದು 


ಗಾರುಮಾಡುವ ನೋಡಲಾರೆ ಗೋಪ್ಮಮ್ಮ 
ಈರೇಳು ಲೋಕದೊಡೆಯನೊ ದಾರಮ್ಮ 


kk 


೫ 


107 


108 ಹರಪನಹಳ್ಳಿ ಭೀಮವ್ವ 


ಪಡಿದಿದ್ದ ಕೊಳಲೂದುವ ಬಾಯಲಿ ಬೆಣ್ಣೆ 
ಕಡಗೋಲ ಹಿಡಿದಿದ್ದ ಬೆಡಗು ನೋಡಮ್ಮ 
ಬಿಡಿಮುತ್ತಿನ ಉಡಿದಾರವು ಉಡಿಗಂಟೆ 
ಮುಡಿದ ಮಲ್ಲಿಗೆ ಕುಸುಮಗಳು ನೋಡಮ್ಮ 
ಕುಡಿಹುಬ್ಬು ಕಡೆಗಣ್ಣ ನೋಟದ ಚೆಲುವ ತಾ 
ಹುಡುಗರಂತಾಡುವ ತುಡುಗ ತಾನಮ್ಮ 


ಪೊಕ್ಕಳ ಕಮಲ ನಕ್ಷತ್ರದ ಪತಿಯಂತೆ 
ಇಪ್ಟೊ ವಜ್ರದ ಪದಕಗಳ ನೋಡಮ್ಮ 
ಅರ್ಕನಂತಿರಲತಿ ಕೋಮಲಪಾದಕೆ 
ಶುಕ್ಲ ಗೆ ಮಿಗಿಲಾದ ಗುರು ಕೇಳಮ್ಮ 
ಕತ್ತಲೊಳಗೆ ಕಳ್ಳತನದಿಂದೋಡಾಡುತ 
ಕಟ್ಟಿದ ಪಂಜಿನಂತ್ಹೊಳೆವೊ ಕೇಳಮ್ಮ 


ಕಟ್ಟಿದ ನೆಲಎಿನೊಳ್‌' ಮಕ್ಕಳ ಮಲಗಿಸಿ 

ಎಷ್ಟು ಘಾತಕ ತಾ ಕೈಬಿಟ್ಟ ನೋಡಮ್ಮ 

ತೊಟ್ಟಿಲೊಳಗೆ ಕೆನೆವೊಸರಿನ ಚಟ್ಟಿಗೆ 

ಇಟ್ಟು ತೂಗುತ ಮೆಲ್ಲುವನು ಕೇಳಮ್ಮ 

ಕಟ್ಟೆದ್ದಾ ಕಳ ಕಣಿ ಬಿಟಿ, ಮೊಲೆಗೆ ಬಾಯ ಒ 
ಎ ಣ 2 ಎಂ. 2ತ 

ಕ್ಷೇರವ ಸುರಿದುಂಬುವನಮ್ಮ 


ತೋಳ ಬಾಪುರಿ ವಂಕಿ ತೋಡ್ಕ ಬಿಂದಲಿ ಚಕ್ರ- 
ಪಾಣಿಯಲ್ಲಳೆವೊ ಮುದ್ರಿಕೆಯ ನೋಡಮ್ಮ 
ಆಣಿ ಮುತ್ತಿನ ಸರ ಅರಳೆಲೆ ಪದಕವು 

ಕಾಲ ಕಿಂಕಿಣಿ ನಾದಗಳ ಕೇಳಮ್ಮ 

ತೋರ ಮುತ್ತುಗಳೋಣಿಯಲುದುರುತ ಒ.. 
ಯ್ಕಾರದೊಲಪಿನ ಚೆದುರ್ಮಾರು ಪೇಳೆಮ್ಮ 


ಹರಪನಹಳ್ಳಿ ಭೀಮವ್ವ 109 


ಮನ್ಮಧನಿಗೆ ಮಿಗಿಲಾದ ಸ್ವರೂಪಲಾವಣ್ಯನೆ 

ನೀಲದ ವರ್ಣ ಕೇಳೆಮ್ಮ 

ಹುಣ್ಣಿ ಮೆ ಚಂದ್ರಮನ್ನ ಸೋಲಿಸೋಮುಖ 

ಇನ್ನು ಇವನ ಸೌಂದರ್ಯ ನೋಡಮ್ಮ 

ಹೆಣ್ಣು ಮಕ್ಕಳ ಸೆರಗನ್ನು ಕೈಯ್ಯಲಿ ಸುತ್ತಿ 

ಬೆನ್ನು ಬೆನ್ನತ್ತಿ ತಾ ತಿರುಗುವನಮ್ಮ ೫ 


ಚೀನಿ ಅಂಗಿಯ ಮ್ಯಾಲೆ ಚಿತ್ರದ ನಡುಕಟ್ಟಿ ಜಾರ 

ಜರದ ಛಾದರವ ನೋಡಮ್ಮ 

ಸೋಗೆ ನವಿಲು ಗಿಳಿ ಕೋಗಿಲೆ ಸ್ವರದಂತೆ 

ವೇಣು ಕೊಳಲ ಗಾಯನವ ಕೇಳಮ್ಮ 

ಮೇಘಮಂಡಲ ತಲೆತಾಕುವ ಹರಿಯದೆ ತಾ 

ಜಿಗಿದಾಡೋನಂಗಳದಿ ಕೇಳಮ್ಮ ೬ 


ಎಷ್ಟು ಹೇಳಿದರೀ ಮಾತು ಮನಕೆ ನಿಜ 

ಹುಟ್ಟವಲ್ಲದೇನಿ ಗ ಬಾರೆ ಗೋಪಮ್ಮ 

ಬಿಟ್ಟು ಕೆಲಸ ಭೀಮೇಶಕೃಷ್ಣಗೆ ಬುದ್ಧಿ 

ಎಷ್ಟು ಹೇಳುವಿ ಮುಂದ್ವೇಳಲೇಕಮ್ಮ 

ಸಿಟ್ಟು ಮಾಡುವರೇನೆ ಸಿರಿಪತಿ ಆಟ ನಿನ್ನ 

ದೃಷ್ಟಿಂದ ನೋಡೆ ನಿಜಹುಟ್ಟುವುದಮ್ಮ ಕ್ರೈ 


೫೫ ಜತ ಜಂತ 


ಲಾಲಿ ರಕ್ಕುಸವೈರಿ 


ಲಾಲಿ ರಕ್ಕಸವೈರಿ ಶ್ರೀ ನಿನ್ನ ಪಾದ ಸೇವೆಯಿಂದಲಿ 

ಸುಖಿಸೋಳೊ ಲಕ್ಷಿ ಒಬಲೋಲ ಪಾಡಿ 

ತೂಗುವಳೊ ಮೋಹದಲಿ ಯಶೋದ 

ಯೋಗಿ ಜನರು ಕೊಂಡಾಡಲ್ವಿನೋದ ೧ 


110 ಹರಪನಹಳಿ ಶ್ರ ಭೀಮವ್ವ 


ದುರ್ಗೆರೂಪ ಪ್ರಳಯಜಲಧಿ ಭೂದೇವಿ 
ಪ್ರಜ್ವಲಿಸುವ ಆಲದೆಲೆಯು ತಾನಾಗಿ 
ನಿದ್ರೆ ಹಸಿವು ಬಿಟ್ಟು ನಿರುತದಿ ಆತನ... 
ಲ್ಲಿದ್ದ ಳಂಭ್ರಣಿ ಸ್ತೋತ್ರದಲಿ ಭೂದೇಎ 


ls 


ವಟದ ಎಲೆಯ ಮೇಲೆ ವಟೂವಾಗಿ ಮಲಗಿ ಉಂ... 

ಗುಟವೆ ಬಾಯೊಳಗಿಟ್ಟು ಮುದದಿ ಚಪ್ಪರಿಸೆ 

ಕಟುತರದಲಿ ನಾಲ್ಕು ವೇದವ ತೋರುತ 

ಪಟುತರದಲಿ ಯೋಗನದ್ರೆ ಮಾಡಿದನು ೩ 


ಹದಿನಾಲ್ಕು ಲೋಕ ತನ್ನುದರದಲ್ಲಿಡುವ 

ಪದುಮಾಕ್ಷ ಶ್ರೀಕೃಷ್ಣ ಪರಮಾತ್ಮ ಲಾಲಿ 

ಅಜಭವಸುರರೆಲ್ಲ ಭಜನೆಯ ಗೈವರು 

ಮುದದಿ ಶಯನವ ಮಾಡೊ ಮಧು ಮುರಾಂತಕನೆ ೪ 


ಕಡಲಶಯನ ಹರಿಯ ತೊಟ್ಟೆಲೊಳಿಟ್ಟು 

ಬಿಡದೆ ನಾರಿಯರೆಲ್ಲ ಪಾಡಿ ತೂಗುವರು 

ಪೊಡವಿಗೊಡೆಯ ನಿನ್ನ ನಾಮ ಕೊಂಡಾಡಲು 

ಬಿಡವೆ ಭಕ್ತರ ಕಾಯೊ ಭೀಮೇಶಕ್ಟೃಷ್ಣ ೫ 


ಸೇ 


ಜೋಜೋ ಹಾಡು 


ಹಿಡಿ ಕೇಶವ ಕೃಷ್ಣ ನಾರಾಯಣ ನ 

ಕೊಡು ಮಾಧವೆ ಗೋವಿಂದ ವಿಷ್ಲುನ್ನ 

ಕಡಲಶಯನನಾದ ತಕ್ಕೊ ಮಧುಸೂದನನ 

ಕಡುಬ್ಯಾಗದಲಿ ತಾರೆ ತ್ರಿವಿಕ್ರಮನ ಜೋಜೋ ೧ 


ಹರಪನಹಳಿ ) ಭೀಮವ್ವ 111 


ವಾಮನ ಶ್ರೀಧರ ಹೃಷಿಕೇಶವನ 
ಕಾಮಿಸಿ ನೀ ಕೊಳೆ ೈ ಪದ್ಮನಾಭನ್ನ 
ದಾಮೋದರ ಶ್ರೀ ಸಂಕರುಷಣನ 
ಕೆಳೋಮಲಾಂಗಿ ತಾರೆ ವಾಸುದೇವನ್ನ ಜೋಜೋ ತ್ರ 


ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮನ 
ಮುದ್ದು ಅಧೋಕ್ಷಜ ನಾರಸಿಂಹಾಚ್ಕುತನ 
ಸದ್ಮೋಜನಾರ್ಧನ್ನ ಕೊಂಡು ಉಪೇಂದ್ರನ್ನ 


ಸದ್ಯ ತಾರ್ನರಿ ಭೀಮೇಶಕೃಷ್ಣ ನ್ನ ಜೋಜೋ ಕಿ 
5k x sk sk 
ಮಂಗಳಂ 


ನಂದನ ಕಂದ ಸುಂದರ ಕೋಮಲಾಂಗ 
ಚಂದ್ರವದನ ಮುಚುಕುಂದವರದಗೆ ಮಂಗಳಂ ಮಂಗಳಂ ೧ 


ಮುದ್ದು ಮುಖದಲಿ ತಿದ್ದಿಟ್ಟ ತ್ರಿನಾಮವ 
ಹದ್ದುವಾಹನ ಖದ್ರಿಸುತ ಫಣಿಶಯನ ಮಂಗಳಂ ಮಂಗಳಂ ೨ 


ಶ್ರೀಶ ಭೀಮೇಶಕೃಷ್ಣನೆ ವೆಂಕಟೇಶ 
ಸಾಸಿರನಾಮದೊಡೆಯ ಶ್ರೀನಿವಾಸ ಮಂಗಳಂ ಮಂಗಳಂ ಶಿ 


€ 
\3 


RY) 
AHN 


| ಜಯಸಿಂಹ ಅವರ ಕೃತಿಗಳು 





| ಧಾರ್ಮಿಕ | 

ಗುರು ರಾಘವೇಂದ್ರರು 

ಮಂತ್ರಾಲಯದ ಮಹಾಪ್ರಭುಗಳು 

ನಿವೇದನೆ 

ಹರಿದಾಸ ಕುಲತಿಲಕ ಶ್ರೀ ಗುರುಗೋವಿಂದ ವಿರಲದಾಸರು 
ಹರಪನಹಳಿ ಶು ಭೀಮವ್ವ 

ಹೆಳವನಕಟ್ಟೆ ಗಿರಿಯಮ್ಮ (ಬರಲಿದೆ) 

ತಂದೆ ಮುದ್ದು ಮೋಹನದಾಸರು (ಬರಲಿದೆ) 
ಜೀವೂಬಾಯಿ ಅವರ ಕೃತಿಗಳು (ಬರಲಿದೆ) 


| ಕಾವ್ಯ | 
ಸಂದಿಗ್ಧ 
ಮೊದಲ ನೋಟ 
ಮರವೆಂಬ ವರ 


ಕರಿ ನೆರಳು (ಆಯ್ದ ಕವನಗಳ ಸಂಗ್ರಹ) 





| ಮಕ್ಕಳೆ ಸಾಹಿತ್ಯ | 

ಹರಪನಹಳ್ಳಿ ಭೀಮವ್ವ (ಮಕ್ಕಳಿಗಾಗಿ) 
ಹೆಳವನಕಟ್ಟೆ ಗಿರಿಯಮ್ಮ (-  -) 
ಮಕ್ಕಳ ರಾಘವೇಂದ್ರ ಸ್ವಾಮಿಗಳು 

ಏಕಲವ್ಮ (ಮಕ್ಕಳ ನಾಟಕ) 

ಹಾಡೋಣ ಬನ್ನಿ (ಕಿಶೋರ ಗೀತೆಗಳ ಸಂಗ್ರಹ) 
| ವೃತ್ತಿಪರ | 


ಸಾರ್ವಜನಿಕ ಸಂಪರ್ಕ - ಒಂದು ಪರಿಚಯ 


ಹರವನಹಳ್ಳಿ ಭೀಮವ್ಪ 


ಹರಪನಹಳ್ಳಿ ಬೀಮವ್ಪ ಓದು-ಬರಹ ಬಾರದ ಸಾಮಾನ್ಯವಾದ 
ಹಳ್ಳಿಯ ಹೆಂಗಸು ಚಿಕ್ಕ ವಯಸ್ಸಿನಲ್ಲಿಯೇ ಗಂಡನನ್ನು 
ಕಳೆದುಕೊಂಡಳು ಆದರೆ ತನ್ನ ದುದಾದೃಷ್ಟಕ್ಕಾಗಿ ಆವಳು ವಿದಿಯನ್ನು 
ಶಪಿಸಲಿಲ್ಲ ಬಾಳಿಗೆ ಬೆನ್ನು ತೋರಿಸುವ ನಿದಾಶೆಯ ಹಾದಿಯನ್ನು 
ಹಿಡಿಯಲಿಲ್ಲ ಲೌಕಿಕ ಸುಖದ ಬೆನ್ನು ಹತ್ತಲಿಲ್ಲ ಜಗದಾದಾರನಾದ 
ಬಗವಂತನನ್ನೇ ಅವಳು ಮೊರೆಹೊಕ್ಕಳು ಜೀವನದ ಒಂದೊಂದು 
ಕ್ಷಣವನ್ನೂ ಅವನ ಚಿಂತನೆಗೆ ಉಪಯೋಗಿಸಿ ಕೊ೦ಡಳು ಅಕ್ಬರ 
ಜ್ಞಾನವಿಲ್ಲದಿದ್ದರೂ *ಬೀಮೇಶಕೃಷ್ಣ' ಎಂಬ ಮುದ್ರಿಕೆಯಿಂದ 
ಎಂತಹ ವಿದ್ವಾಂಸರೂ ಕಣ್ಣಿಗೊತ್ತಿಕೊಳ್ಳುವ೦ತಹ ಕೃತಿಗಳನ್ನು ರಚಿಸಿ 
ಜನಮನದಲ್ಲಿ ಬಕ್ತಿಯನ್ನು ಪ್ರಚೋದಿಸಿದಳು ತನ್ನ ವಿಪುಲವಾದ 
ಸಾಹಿತ್ಯ ಸೃಷ್ಟಿಯಿಂದ ಕನ್ನಡ ಹರಿದಾಸ ಸಾಹಿತ್ಯ ಬಂಡಾರವನ್ನು 
ಶ್ರೀಮಂತಗೊಳಿಸಿದಳು ವೇದಶಾಸ್ತ್ರ ಪುರಾಣಗಳ ತಿರುಳನ್ನು 
ತಿಳಿಯಾದ ಕನ್ನಡ ಬಾಷೆಯಲ್ಲಿ ನಿರೂಪಿಸಿದಳು ಬಕ್ತಿಮಾರ್ಗದಲ್ಲಿ 
ಮುನ್ನಡೆಯಲು ಕನ್ನಡಿಗರಿಗೆ ತನ್ನ ಕೃತಿಗಳೆ೦ಬ ಕ್ಥೆ ದೀಪವೊಂದನ್ನು 
ಕೊಟ್ಟು ಮರೆಯಾಗಿ ಹೋದಳು 


ಇಡೀ ಸ್ತ್ರೀಕುಲ ಹೆಮ್ಮೆ ಪಡುವಂತಶಕ್‌ ಸಾದನೆ ಮಾಡಿದ 
ಹರಪನಹಳ್ಳಿ ಬೀಮಪ್ಪ ದಕ್ಷಿಣ ಬಾರತದ ಮೀದಾಬಾಯಿ ಎಂದ 


ಪಸಿದಳಾಗಿದ್ದಾಳೆ 
NS ಧಿ ಎ 


